UNIVERSAL 
LIBRARY 


OU _ 198181 


AudVvudl 
IVSHAINN 


ಹವಳದ ದ್ವೀಪ 


(ಬಾಲಂಟೈನ್‌ ಅವರೆ ಕಥೆಯ ಅನುವಾದ) 


ಎ. ಎನ್‌. ಮೂರ್ತಿರಾವ್‌ 





ಪ್ರಕಾಶಕರು : 
ಕಾವ್ಯಾಲ ಯ 


ಮೈಸೂರು 


ನೊಡಲಿಸೆಯ ಮುದ ೧೯೪ 


# 


ಎಲ್ಲ ಹಕ್ಕುಗಳೂ ಗ್ರಂಥಕರ್ತರಿಗೆ ಸೇರಿನೆ 


ಜಿಲ್ಕೆ ರೂ. ೧-೪-೦ 
ಇ 4 ಹೌ 
ಮುದ್ರಣಕಾನರು: 
ಜಿ, ವಿಚ್‌, ರಾನುರಾನ್‌ ಬಿ.ಎಸ್‌ಸಿ. 
ಮೈ ಸೂರು ಪ್ರಿಂಟಿಂಗ್‌ ಮತ್ತು ಪಬ್ದಿಸಿಂಗ್‌ ಹೌಸ್‌, ಮೈಸೂರು 


ಈಚ್‌ 

ಕನ್ನಡದಲ್ಲಿ ಬಾಲಕರ ಮನಸ್ಸನ್ನು ಸೆಳೆಯುವಂಥ ಪ್ರಯಾಣದ 
ಮತ್ತು ಸಾಹಸಕೃತ್ಯಗಳ ಕಥೆಪುಸ್ತಕಗಳು ಬಹಳ ವಿರಳ. ಈ 
ಕೊರತೆಯನ್ನು ಸ್ವಲ್ಪಮಟ್ಟಿ ಗಾದರೂ ನಿವಾರಣೆಮಾಡುವುದೇ ಈ 
ಪ್ರಯತ್ನದ ಉದ್ದೇಶ. ಇಂಗ್ಲಿಷ್‌ ಸಾಹಿತ್ಯದಲ್ಲಿ ಇಂಥ ಕಾವ್ಯಗಳು 
ಹೇರಳವಾಗಿವೆ. ಅವುಗಳಲ್ಲಿ ಒಂದನ್ನು ಮಾದರಿಗಾಗಿ ಇಲ್ಲಿ ಕನ್ನಡಿಸಿ 
ದ್ಹೇನೆ, ಈ ಬಗೆಯ ಪುಸ್ತಕಗಳನ್ನು ಬರೆದವರಲ್ಲಿ ಆರ್‌. ಎಂ, ಬಾಲಂ 
ಟ್ರೈನ್‌ (1825-1894) ಆವರು ಪ್ರಸಿದ್ಧರು. ಹುಡುಗರಿಗಾಗಿ ಪುಸ್ತಕ 
ಗಳನ್ನು ಬರೆಯುವುದೇ ಅವರ ಉದ್ಯೋಗ. ಅವರ 4" The Coral 
Island '' ಎಂಬ ಕಾದಂಬರಿ ನಾನು ಹುಡುಗನಾಗಿದ್ದಾಗ ಓದಿ 
ಮೆಚ್ಚಿದ್ದು ; ಮೂರು ಜನ ಹುಡುಗರು ಹಡಗಿನಲ್ಲಿ ಪ್ರಯಾಣ ಹೊರಟು, 
ನಿರ್ಜನವಾದ ದ್ವೀಪದಲ್ಲಿ ಸಿಕ್ಕಿಬಿದ್ದು, ಅಲ್ಲಿಯೇ ಸ್ವಲ್ಪ ಕಾಲ ಜೀವನ 
ನಡೆಸಿದ ಕಥೆ. ಇದರಲ್ಲಿ ವಿಜಾತೀಯವಾದ ಹೆಸರುಗಳು ಹೆಚ್ಚಾಗಿಲ್ಲ; 
ಹುಡುಗರಿಗೆ ಕಷ್ಟಕೊಡುವ ವಿದೇಶ ಪದ್ಧತಿಗಳ ವರ್ಣನೆಯಂತೂ 
ಇಲ್ಲವೇಇಲ್ಲ. ಆದ್ದರಿಂದ ಹೆಚ್ಚು ಬದಲಾವಣೆ ಮಾಡದೆ ಮೂಲವನ್ನು 
ಸಂಗ್ರಹಿಸುವುದು ಸಾಧ್ಯಾವಾಯಿತು. ಮೂಲದ ಕೊನೆಯ ಭಾಗದಲ್ಲಿದ 
ಮತಪ್ರಚಾರದ ಛಾಯೆಯನ್ನು ಇಲ್ಲಿ ತೆಗೆದುಹಾಕಿ, ಪುಸ್ತಕವು 


ಸಂಪೂರ್ಣವಾಗಿ ಸಾಹಸಕೃತ್ಯಗಳ ಮತ್ತು ವಿಚಿತ್ರಾನುಭವಗಳ ಕಥೆ 
ಯಾಗುವಂತೆ ಮಾಡಿದೆ. 


L 


ಎ. ರ್ವ. ಮೂರ್ತಿರಾವ್‌, 


ಈ ಲೇಖಕರ ಇತರ ಕೃತಿಗಳು 


ರಾಸ 


ಆಷಾಢಭೂತಿ 

ಹಗಲುಗನಸುಗಳು 

ಸಾಕ್ರೆಟೀಸನ ಕೊನೆಯ ದಿನಗಳು 

ಯೋಧನ ಪುನರಾಗಮನ ಮತ್ತು ಇತರ ಕಥೆಗಳು 


ಹವಳದ ದ್ವೀಪ 


೧ 


ಹಡಗಿನ ಅನಾಹುತ 


ನಾನು ಚಿಕ್ಕ ಮಗುವಾಗಿದ್ದಾಗಿನಿಂದ ದೇಶಸಂಚಾರವೆಂದರೆ 
ನನಗೆ ಪಂಚಪ್ರಾಣ. ಇಂದಿಗೂ ಎಲ್ಲಿಗಾದರೂ ಪ್ರಯಾಣಹೊರಡುವು 
ದೆಂದರೆ ನನ್ನ ಹೈ ದಯ ಉಬ್ಬುತ್ತ ಡೆ. ಹುಡುಗನಾಗಿದ್ದಾಗ ನಮ್ಮ 
ಊರಿನ ಬಳಿ ಇದ್ದ ಕಾಡುಮೇಡುಗಳಲ್ಲಿಯೂ ಬೆಟ್ಟ ಗುಡ್ಡ ಗಳಲ್ಲಿಯೂ 
ಸ್ವೇಚ್ಛೆಯಾಗಿ ತಿರುಗುತಿ ತ್ರಿದ್ದೆ. ಅದರಿಂದ ನನ್ನ ಓತಿದುಟಿದ ಆಸೆ 
ತಣಿಯುವುದಕ್ಕೆ ಬದಲು, ಇಡೀ ಪ್ರಪಂಚವನ್ನೇ ಸುತ್ತುವರಿಯಬೇಕೆಂಬ 
ಹೆಬ್ಬಯಕೆ ಮನಸ್ಸಿನಲ್ಲಿ ಮನೆಮಾಡಿಕೊಂಡಿತು. ನಾನು ಹುಟ್ಟಿದ 
ಮುಹೂರ್ತವೇ ಅಂಥಾದ್ದಿರಬಹುದು. ನಾನು ಮೊದಲು ಕಣ್ಣು ತೆರೆ 
ದದ್ದು ಅಟ್ಲಾಂಟಿಕ್‌ ಸಾಗರದ ಮಧ್ಯದಲ್ಲಿ. ಆ ರಾತ್ರಿ ಭಯಂಕರವಾದ 
ಬಿರುಗಾಳಿ ಊಳಿಟ್ಟು ರೊಯ್ಯನೆ ಬೀಸುತ್ತಿತ್ತು. ಬೆಟ್ಟಿದಂಥ ಅಲೆಗಳು 
ನೊರೆನೊರೆಯಾಗಿ ಅಸ್ರಳಿಸುತ್ತಿದ್ದವು. ಗಾಳಿ ಮತ್ತು ಅಲೆಗಳೆ ರೋಷ 
ವನ್ನು ಲೆಕ್ಕಿಸದೆ ಮುಂದೆ ಸಾಗುತ್ತಿದ್ದ ಹಡಗಿನ ಮೇಲೆ, ನಾನು 
ಹುಟ್ಟಿದ್ದು. ನಮ್ಮ ತಂದೆ ದೊಡ್ಡದೊಂದು ಹೆಡಗಿನ ಕ್ಯಾಪ್ಟನ್‌; 
ನನ್ನ ಅಜ್ಜ ಮುತ್ತಜ್ಜರೂ ಹಾಗೆಯೇ. ತಾಯಿಯ ಮನೆತನದಲ್ಲಿ ಸಹ 
ಎಲ್ಲರೂ ದೇಶ ಸುತ್ತಿದವರು. ನಮ್ಮ ತಂದೆ ಹಡಗು ಹತ್ತಿದಾಗಲೆಲ್ಲ..- 
ಅದು ಎಷ್ಟು ದೂರದ ಪ್ರ ಪ್ರಯಾಣವಾಗಲಿ, ಎಷ್ಟೇ ಅಪಾಯಕರವಾದದ್ದಾ 
ROLE ಬರೂ ಜೊತೆಯಲ್ಲಿ oN ಹೊರಡುವ ಪದ್ಧತಿ. ಆದ್ದರಿಂದ 
ಈ ಪ್ರಯಾಣದ ಹುಚ್ಚು ನನಗೆ ವಂಶಪಾರಂಪರ್ಯವಾಗಿ ಬಂದ ಗುಣನೆನ್ನ 
ಬಹುದು. ನನ್ನ ಹೆಸರು ರಾಲ್‌, , ಅದರೆ ನನ್ನ ಸ್ನೇಹಿತರೆಲ್ಲ ನನ್ನ ನ್ನು 
" ರೋವರ್‌ ' ಎಂದು ಕರೆಯುತ್ತಿದ್ದರು. ರೋವರ್‌ ಎಂದರೆ ಅಲೆದಾಡು 
ವವನು ಎಂದರ್ಥ. ಆ ಹೆಸರು ನನ್ನ ಸ್ವಭಾವಕ್ಕೆ ಚೆನ್ನಾಗಿ ಹೊಂದುವು 


೨ ಹವಳದ ದ್ವೀಪ 


ದಾದ್ದರಿಂದ ನಾಮಕರಣದ ಹೆಸರು ಮರೆತುಹೋಗಿ ನನಗೆ ಆ ಹೆಸರೇ 
ಸ್ಥಿರವಾಗಿ ನಿಂತುಹೋಯಿತು, 

ಬುದ್ಧಿ ತಿಳಿದ ಮೇಲೆ ನಾನು ಮೊದಲು ಸಮುದ್ರಯಾನಕ್ಕೆ 
ಹೊರಟಿದ್ದೆ ದರೆ ನನಗೆ ಹನ್ನೆರಡು ವರ್ಷ ತುಂಬಿದಾಗ. ನಾವಿಕನ 
ಕೆಲಸವನ್ನು ಕಲಿಯಲೆಂದು ನನ್ನನ್ನು ತೀರಪ್ರದೇಶದ ಹಡಗೊಂದರಲ್ಲಿ 
ನೌಕರಿಗೆ ಸೇರಿಸಿದ್ದರು. ಕೆಲವು ವರ್ಷಕಾಲ ಬಂದರಿನಿಂದ ಬಂದರಿಗೆ 
ತಿರುಗಿ ನಮ್ಮ ದೇಶದ ಕರಾವಳಿಯ ಪರಿಚಯಮಾಡಿಕೊಂಡು ಸುಖ 
ವಾಗಿ ಕಾಲ ಕಳೆದರೂ ನನ್ನ ಹುಟ್ಟಿಗೆ ಬಂದ ಆಸೆಯೇನೋ ಮೊದಲಿ 
ನಂತೆಯೇ ಬಲವಾಗಿತ್ತು. ಜೊತೆಗೆ ಪ್ರಪಂಚದ ಮೂಲೆಮೂಲೆಗಳ 
ಲ್ಲೆಲ್ಲಾ ಸುತ್ತಿ ದೂರದೇಶಗಳನ್ನು ನೋಡಿಕೊಂಡು ಬಂದ ನಾವಿಕರ 
ಪರಿಚಯವಾಯಿತು. ತಾವು ನೋಡಿದ ಸ್ಥಳಗಳ ಸೊಬಗನ್ನೂ ತಮ್ಮ 
ಸಾಹಸಕೃತ್ಯಗಳನ್ನೂ ವಿಚಿತ್ರ ಅನುಭವಗಳನ್ನೂ ಅವರು ಬಣ್ಣಿಸಿದಾಗ 
ನಾನು ಎರಡು ಕಿವಿ ಸಾಲದೆನ್ನುವಷ್ಟು ಉತ್ಸಾಹದಿಂದ ಕೇಳುತ್ತಿದ್ದೆ. 
ಅವರಂತೆಯೇ ನಾನೂ ಸಹ ಸಾಹಸಕೃತ್ಯಗಳನ್ನು ಮಾಡಿ ವಿಶಾಲ 
ವಾದ ಅನುಭವ ಪಡೆಯಬೇಕೆಂದು ಮನಸ್ಸು ಹಾತೊರೆಯು 
ತ್ರಿತ್ತು. ಅವರು ಹೇಳಿದ ಕಢಗಳ ತಲ ಹೆಚ್ಚಾಗಿ ಹವಳದ 
ದ್ವೀಪಗಳ ವರ್ಣನೆ ನನ್ನ ಮನಸ್ಸನ್ನು ಸೆಳೆಯಿತು. ಗಡ ವುಗಳ 
ಹುಟ್ಟಿನ ಕಥೆಯೇ ನಂಬಲಾರದಷ ೨ pi ಶ್ರರ್ಯಕರವಾನೆಡಿ: ದಕ್ಷಿಣ 
ಸಾಗರದಲ್ಲಿರುವ ಸೂಕ್ಷ್ಮವಾದ ಹತರ "ಕ್ರಿಮಿಗಳು" "ಹಗಲು ರಾತ್ರಿ 
ದುಡಿದು ಅಂಥ ಸಾವಿರಾರು ದ್ವೀಪಗಳನ್ನು, ನಿರ್ಮಿಸಿನೆಯಂತೆ. ಆ 
ವಲಯದಲ್ಲಿ ವರ್ಷವೆಲ್ಲಾ ವಸಂತಕಾಲವೇ. ಎಲ್ಲಾ ಖುತುಗಳಲ್ಲಿಯೂ 
ಚೆನ್ನಾಗಿ ಮಾಗಿ ರಸವತ್ತಾದ ಹೆಣ್ಣುಗಳ ಭಾರದಿಂದ ಮರಗಳ ಕೊಂಬೆ 
ಗಳು ಬಾಗಿರುವುವಂತೆ. ಹವಾಗುಣ ಸದಾ ಹಿತಕರವಾಗಿರುವುದು. ಆದರೆ 
ಪ್ರಕೃತಿ ಇಷ್ಟು ದಯೆ ತೋರಿದರೂ ಅಲ್ಲಿಯ ಜನರು ಮಾತ್ರ ಕೇವಲ 
ಅನಾಗರಿಕರಾದ ಕಾಡುಜನರು. ಒಬ್ಬ ರನ್ನೊ ಬ್ಬರು ಕೊಂದುಹಾಕಿ 
ರಕ್ತ ಜೆಲ್ಲುವುದೇ ಅವರ ದಿನಗೆಲಸ. ಎಲ್ಲೋ ಒಂದೆರಡು ದ್ವೀಪಗಳಲ್ಲಿ 
ಮಾತ್ರ ಸ್ವಲ್ಪ ನಾಗರಿಕತೆ ಹಬ್ಬಿದೆಯಂತೆ. ಅಲ್ಲಿಯ ಕಥೆಗಳನ್ನು ಕೇಳಿ 


ಹಡಗಿನ ಅನಾಹುತ ಪಿ 


ನಾನೂ ಆಲ್ಲಿ ಪ್ರವಾಸಮಾಡಬೇಕೆಂಬ ಬಯಕೆ ಹೆಚ್ಚಾಯಿತು. ನನ 
ಗಿನ್ನೂ ಹದಿನೈದು ವರ್ಷವಾಗಿದ್ದಾಗಲೇ ದಕ್ಷಿಣಸಾಗರದಲ್ಲಿ ಪ್ರಯಾಣ 
ಮಾಡಬೇಕೆಂದು ನಿಶ್ಚಯಿಸಿದೆ. 

ನಾನು ಅಷ್ಟು ದೂರದ ಪ್ರಯಾಣವನ್ನು ಕೈಳೊಳ್ಳುವುದೆಂದರೆ 
ನನ್ನ ತಂದೆ ತಾಯಿಗಳಿಗೆ ಇಷ್ಟವಿಲ್ಲ. ಅವರ ಒಪ್ಪಿಗೆ ಪಡೆಯುವುದು 
ಬಹಳ ಕಷ್ಟವೇ ಆಯಿತು. ಕೊನೆಗೆ ನಾನು “ ಜೀವಮಾನನೆಲ್ಲಾ 
ಕರಾವಳಿಯಲ್ಲೇ ಓಡಾಡುತ್ತಿದ್ದರೆ ನೀನು ತಾನೆ ಪ್ರಸಿದ್ಧನಾದ ಕ್ಯಾಪ್ಟನ್‌ 
ಆಗುತ್ತಿದ್ದೆಯಾ ೪ ಎಂದು ತಂದೆಗೆ ಪ್ರಶ್ನೆ ಹಾಕಿದೆ. ನಾನು ಹೇಳಿದ್ದು 
ನ್ಯಾಯವೆಂದೂ ಹುಡುಗರನ್ನು ಧೈರ್ಯ ಸಾಹೆಸಗಳಿಗೆ ಹುರಿದುಂಬಿಸ 
ಬೇಕೆಂದೂ ಅವರಿಗೂ ಕೋರಿ ನನ್ನನ್ನು ಕಳುಹಿಸಲು ಒಪ್ಪಿದರು. ಆ 
ಸಮಯದಲ್ಲಿ ಅವರ ಹೆಳೆಯ ಸ್ನೇಹಿತನಾದ ಕ್ಯಾಪ್ಟನ್‌ ಒಬ್ಬನು ದಕ್ಷಿಣ 
ಸಾಗರಕ್ಕೆ ಹೊರಟಿದ್ದನು. “ ನಮ್ಮ ಹುಡುಗನ ಯೋಗಕ್ಷೇಮವನ್ನು 
ಚೆನ್ನಾಗಿ ನೋಡಿಕೊ'' ಎಂದು ಹೇಳಿ ನನ್ನನ್ನು ಆತನ ವಶಕ್ಕೆ ಒಪ್ಪಿ 
ಸಿದ್ದಾಯಿತು. 

ಹೊರಡುವ ದಿನ ಬಂತು. ಮೋಡದ ಸೊಂಕೇ ಇಲ್ಲದೆ ಆಕಾಶ 
ವೆಲ್ಲಾ ಶುಭ್ರವಾದ ನೀಲಿಯಾಗಿ, ಸೂರ್ಯನ ಬೆಳಕು ಸುಖೋಷ್ಣವಾಗಿ 
ಹರಡಿತ್ತು. ©“ ಹಡಗು ಹೊರಡಲಿ'' ಎಂದು ಕ್ಯಾಪ್ಟನ್‌ ಅಪ್ಪಣೆ 
ಮಾಡಿದೊಡನೆಯೇ ನಾವಿಕರು ಲಂಗರನ್ನು ಎತ್ತಿ ಪಟಗಳನ್ನು ಏರಿಸಿ 
ದರು. ಗಾಳಿ ತುಂಬಿಬಂದು ಹಡಗು ಮೆಲ್ಲನೆ ಹೊರಟತು. ನಾನು 
ಮೇಲಟ್ಟದ ಮೇಲೆ ನಿಂತು ನೋಡುತ್ತಿದ್ದ ಹಾಗೆಯೇ ಇಂಗ್ಲೆ ೦ಡಿನ ತೀರ 
ಹಿಂದಕ್ಕೆ ಸರಿಯುತ್ತಾ ಬಂದು ಕೊನೆಗೆ ಕಣ್ಮರೆಯಾಯಿತು. ನನ್ನ 
ಸಂತೋಷ ಅಷ್ಟಿಷ್ಟಲ್ಲ ; ನನ್ನ ಭಾಗಕ್ಕೆ ಹೆಡಗಿನ ಪ್ರಯಾಣವು ಒಂದು 
ಸವಿಗನಸು. 

ಹೆಡಗಿನಲ್ಲಿ ನನ್ನಂಥ ಹುಡುಗರು ಹೆತ್ತಾರು ಜನರಿದ್ದರು. ಅವರ 
ಪೈಕಿ ಇಬ್ಬರು ಮಾತ್ರ ನನ್ನ ಪ್ರಾಣಸ್ಲೇಹಿತರಾದರು- ಜಾಕಿ ಮತ್ತು 
ಪೀಟಿರ್‌. ಜಾಕಿಗೆ ಸುಮಾರು ಹದಿನೆಂಟು ವರ್ಷ. ಎತ್ತರವಾಗಿ ದೃಢ 
ಕಾಯನಾಗಿ ಬೆಳೆದಿದ್ದುದಲ್ಲದೆ ನೋಡುವುದಕ್ಕೂ ಲಕ್ಷಣವಾಗಿ, ಯಾವಾ 


೪ ಹವಳದ ದ್ವೀಪ 


ಗಲೂ ನಗುನಗುತ್ತಾ ಇರುವನು. ಚೆನ್ನಾಗಿ ನಿದ್ಯಾಭ್ಯಾಸಮಾಡಿದವನು; 
ಬುದ್ಧಿವಂತ. ಯಾವ ಕೆಲಸಕ್ಕಾದರೂ ಸಿಂಹದಂತೆ ಧೈರ್ಯದಿಂದ 
ಮುನ್ನುಗ್ಗುವನಾದರೂ ಬಹಳ ಮೃದು ಸ್ವಭಾವದವನಾದ್ದರಿಂದ ಎಲ್ಲರ 
ಸ್ನೇಹವನ್ನೂ ಸಂಪಾದಿಸಿದ್ದನು. ನನ್ನನ್ನು ಕಂಡರೆ ಅವನಿಗೆ ಅಪರಿಮಿತ 
ವಾದ ಪ್ರೇಮ. ಹಡಗು ಹತ್ತಿದ ದಿನವೇ ನನ್ನನ್ನು ಕೂಗಿ “ ಇಲ್ಲಿ 
ಬಾ ರೋವರ್‌. ನಮ್ಮಿಬ್ಬರನ್ನೂ ಒಂದೇ ಕೋಣೆಯಲ್ಲಿ ಹಾಕಿದ್ದಾರೆ. 
ನಿನ್ನನ್ನು ನೋಡಿದರೆ ಒಳ್ಳೆಯ ಹುಡುಗನಂತೆ ತೋರುತ್ತೀಯೆ. ಇಂದಿ 
ನಿಂದ ನಾವಿಬ್ಬರೂ ಸ್ನೇಹಿತರು, ತಿಳಿಯಿತೋ? ಬಾ, ನಾವು ಮಲಗುವ 
ಸ್ಥಳ ತೋರಿಸುತ್ತೇನೆ” ಎಂದು ಕರೆದುಕೊಂಡುಹೋದನು. ಫೀಟರ್‌ 
ವಯಸ್ಸಿನಲ್ಲೂ ಎತ್ತರದಲ್ಲೂ ಜಾಕೆಗಿಂತ ಚಿಕ್ಕವನು ; ಅವನಿಗಿನ್ನೂ 
ಹದಿನಾಲ್ಕು ವರ್ಷ. ಬಹಳ ಚಟುವಟಕೆಯುಳ್ಳ ಹುಡುಗ, ಮತ್ತು 
ಹಾಸ್ಯಪ್ರಿಯ. ಯಾವಾಗಲೂ ಏನೋ ಕಸಿಚೇಷ್ಟೆ ಮಾಡುತ್ತಲೇ 
ಇರುವನು. ಆದರೆ ಆ ಚೇಷ್ಟೆಯಿಂದ ಇತರರಿಗೆ ನಿನೋದವಾಗುತ್ತಿತ್ತೇ 
ಹೊರತು ತೊಂದರೆಯಾಗುತ್ತಿರಲಿಲ್ಲ. ಅವನು ಎದುರಿಗಿದ್ದರೆ ಸಾಕು, 
ಎಲ್ಲರ ಮುಖದಲ್ಲಿಯೂ ನಗು ಹರಿಯುತ್ತಿತ್ತು. ಒಂದೆರಡು ದಿನಗಳಲ್ಲೇ 
ನಾವು ಮೂವರೂ ಗಾಢಸ್ನೇಹಿತರಾಣಿವು. 

ಪ್ರಯಾಣದ ಮೊದಲ ದಿನಗಳಲ್ಲಿ ಹೇಳುವಂಥ ವಿಶೇಷಗಳೇನೂ 
ನಡೆಯಲಿಲ್ಲ. ಎಲ್ಲ ನಾವಿಕರಂತೆ ನಾವೂ ಒಂದೆರಡು ಸಾರಿ ಬಿರುಗಾಳಿಗೆ 
ಸಿಕ್ಕಿದರೂ ಹೆಚ್ಚು ತೊಂದರೆಯಿಲ್ಲಡೆ ಪಾರಾದೆವು. ಮೇಲೆ ಅಂತರಿಕ್ಷದ 
ನೀಲ, ಕೆಳಗೆ ಸಮುದ್ರದ ನೀಲ ಇವುಗಳ ನಡುವೆ ಹೋಗುವುದೇ 
ಒಂದು ಸೌಭಾಗ್ಯ. ಬೇಸರವಾದಾಗ ಅಟ್ಟದ ಮೇಲೆ ನಿಂತು ಚಿತ್ರ 
ವಿಚಿತ್ರವಾದ ಸಮುದ್ರದ ಮೀನುಗಳನ್ನು ನೋಡುವುದೊಂದು ಕೆಲಸ. 
ನೀರಿನ ಮೇಲೆ ಒಂದೆರಡು ಅಡಿ ಎತ್ತರದಲ್ಲಿ ಹೋಗುವ ಹಾರುಮೀನು 
ಗಳಂತೂ ನೋಡುವುದಕ್ಕೆ ಬಹಳ ಮನೋಹರವಾಗಿದ್ದವು. ಹೀಗೆಯೇ 
ಪ್ರಯಾಣಮಾಡಿ ಅಮೆರಿಕಾಖಂಡದ ದಕ್ಷಿಣದ ತುದಿಯಲ್ಲಿರುವ ಹಾರ೯ 
ಭೂಶಿರದ ಹತ್ತಿರಕ್ಕೆ ಬರುವ ವೇಳೆಗೆ ಹವ ಬದಲಾಯಿಸಿ ಚಳಿಗಾಳಿಯ 
ಹೊಡೆತ ಜೋರಾಯಿತು. ನಾವಿಕರು ತಾವು ಹಿಂದೆ ಅಲ್ಲಿ ಪ್ರಯಾಣಮಾ 


ಹಡಗಿನ ಅನಾಹುತ ೫ 


ಡಿದಾಗ ಬಿರುಗಾಳಿಗೆ ಸಿಕ್ಕಿ ಅನುಭವಿಸಿದ ಕಷ್ಟನಷ್ಟಗಳನ್ನು ಬಣ್ಣಿಸಿ ಆ 
ಅಪಾಯಕರವಾದ ಸ್ಥಳದಲ್ಲಿ ಮುಳುಗಿಹೋದ ಹಡಗುಗಳ ಕಥೆಯನ್ನು 
ಹೇಳಲಾರಂಭಿಸಿದರು. ನಮ್ಮ ಅದೃಷ್ಟವೇನೋ ಚೆನ್ನಾಗಿತ್ತು. ಯಾವ 
ಅಪಾಯಕ್ಕೂ ಸಿಕ್ಕದೆ ಸುರಕ್ಷಿತವಾಗಿ ಆ ಭೂಶಿರವನ್ನು ದಾಟದೆವು. 
ನಾಲ್ಕೈದು ವಾರೆ ಕಳೆದಮೇಲೆ ಉಷ್ಣವಲಯದ ಬೆಚ್ಚನೆಯ ಗಾಳಿ 
ನಮ್ಮ ಪಟಗಳನ್ನು ತುಂಬಿ ಹಡಗನ್ನು ಪೆಸಿಸಿಕ್‌ (ಶಾಂತ) ಸಾಗರಕ್ಕೆ 
ತಂದಿತು. 

4 ಇನ್ನೇನು, ಹೆವಳದ ದ್ವೀಪಗಳನ್ನು ಕಾಣಬಹುದು” ಎಂದು 
ಕೊಂಡು ನಾನು ಕಣ್ಣಲ್ಲಿ ಕಣ್ಣಿಟ್ಟು ಸುತ್ತಲೂ ನೋಡುತ್ತಿದ್ದೆ. ಮೊದಲ 
ಸಾರಿ ಆ ದ್ವೀಸವೊಂದು ದೃಷ್ಟಿಗೆ ಬಿದ್ದಾಗ ನನ್ನ ಆನಂದವನ್ನು ಕೇಳ 
ಬೇಕೆ! ಶುಭ್ರವಾದ ಬಿಳಿಯ ಮರನ ತೀರಪ್ರದೇಶ, ಬಿಸಿಲಿನಲ್ಲಿ 
ಪ್ರಕಾಶಮಾನವಾಗಿ ಹೊಳೆಯುತ್ತ ಹಸುರುಗರಿಗಳ ಛತ್ರವನ್ನು ಹಿಡಿದು 
ನಿಂತಿರುವ ತೆಂಗಿನ ಮರಗಳು, ನಡುನದುವೆ ಕಾಣುವ ಫಲವೃಕ್ಷಗಳು-- 
ಇಂಥ ದ್ವೀಪವೊಂದರಲ್ಲಿ ವಾಸಿಸಬಹುದಾದರೆ ಅದಕ್ಕಿಂತ ಇನ್ನೇನು 
ಸೌಖ್ಯ ಬೇಕು! ನಮ್ಮನ್ನು ಇಲ್ಲಿಯೇ ಇಳಿಸಿಬಿಡಬಾರಡೆ ಎಂದು ಹಂಬ 
ಲಿಸಿದೆವು. ನಮ್ಮ ಪ್ರಾರ್ಥನೆ ಯಾವ ದೇವರಿಗೆ ಮುಚ್ಚಿ ತೋ ಅಥವಾ 
ನಮ್ಮ ಹಡಗಿನ ದುರದೃಷ್ಟವೋ ತಿಳಿಯದು. ಅಂತೂ ನನ್ಮು ಬಯಕೆ 
ನಮಗೆ ಬೇಡದ ರೀತಿಯಲ್ಲಿ ಪೂರ್ಣವಾಯಿತು. 

ನಾವು ಉಷ್ಣವಲಯಕ್ಕೆ ಬಂದು ನಾಲ್ಕೈದು ದಿನಗಳಾದನೇಲೆ 
ಒಂದು ರಾತ್ರಿ ಪ್ರಚೆಂಡವಾದ ಬಿರುಗಾಳಿ ಎದ್ದಿತು. ಗಾಳಿಯ 
ಮೊದಲನೆಯ ಹೊಡೆತಕ್ಕೆ ನನ್ಮು ಕೂವೆ ಕಂಬಗಳಲ್ಲಿ ಎರಡು ಮುರಿದು 
ಬಿದ್ದು ಕೊನೆಯಡೊಂದು ಮಾತ್ರ ಉಳಿಯಿತು. ಆದರೆ ಆಗಿನ ಸ್ಥಿತಿ 
ಯಲ್ಲಿ ಆ ಒಂದು ಕಂಬವೂ ನಮಗೆ ಬೇಕಾಗಿರಲಿಲ್ಲ. ಬಿರುಗಾಳಿಯೆ 
ರಭಸ ಅಷ್ಟು ಭಯಂಕರವಾಗಿರುವಾಗ ಕರವಸ್ತ್ರದಗಲ ಪಟವನ್ನೇರಿಸುವು 
ದಕ್ಕೂ ನಮಗೆ ಧೈರ್ಯವಿಲ್ಲ; ಇನ್ನು ಕೂವೆಗಳ ಹಂಗೇನು! ಐದು ದಿನ 
ಗಾಳಿಯ ಉರುಬು ಸ್ವಲ್ಪವೂ ತಗ್ಗದೆ ಬಿಡುವಿಲ್ಲದ ರೋಷಾವೇಶದಿಂದ 
ಸಮುದ್ರವನ್ನು ಅಲ್ಲೋಲ ಕಲ್ಲೋಲ ಮಾಡಿತು. ಅದರ ವೇಗಕ್ಕೆ ಸಿಕ್ಕಿ 


೬ ಹೆನಳದ ದ್ವೀಪ 


ಅಟ್ಟದ ಮೇಲಿದ್ದ ಸಾಮಾನುಗಳೆಲ್ಲಾ ನೀರಿನ ಪಾಲಾದವು, ಚಿಕ್ಕ 
ತಾ ದೋಣಿ ಮಾತ್ರ ಉಳಿಯಿತು. ಹಡಗು ನಡೆಸುನವನನ್ನೂ 
ಸಹ ಗಾಳಿ ಘೂಕಿಕುಕಿನಂದು ಹೋದೀತೆಂಬ ಭಯದಿಂದ ಅವನನ್ನು 
ಚಕ್ರಕ್ಕೆ ಕಟ್ಟಿದ್ದೆವು. ಮತ್ತೆ ನಮ್ಮ ಮನೆಮಠಗಳನ್ನು ಕಾಣುವ ಆಸೆ 
ಯಿಲ್ಲವೆಂದೇ ಎಲ್ಲರೂ ಫಿರ್ಥರಿಸಿಕೊಂಡೆವು. ಹಡಗು ದಾರಿತಪ್ಪಿ 
ಎಲ್ಲಿಯೋ ಹೋಗುತ್ತಿದ್ದರೂ ಅದನ್ನು ತಡೆಯುವುದು ಸಾಧ್ಯವಾಗಲಿಲ್ಲ. 
ನಾವು ಎಲ್ಲಿದ್ದೆವೋ ಕ್ಯಾಸ್ಟನ್ನನಿಗೇ ತಿಳಿಯದು. ಪೆಸಿಫಿಕ್‌ ಸಾಗರದಲ್ಲಿ 
ಎಲ್ಲೆಲ್ಲಿಯೂ ಇರುವ ಹವಳದ ಬಂಡೆಗಳಿಗೆ ತಗಲಿ ಹಡಗು ಒಂದು 
ಕ್ಷಣದಲ್ಲಿ ಒಡೆದುಹೋಗಬಹುದು. 

ಆರನೆಯ ದಿನ ಬೆಳಕು ಹರಿಯುವ ಹೊತ್ತಿಗೆ ಸ್ವಲ್ಪ ದೂರದಲ್ಲಿ 
ಒಂದು ದ್ವೀನ ಕಾಣಿಸಿತು. ಆದರ ಸುತ್ತಲೂ ಇದ್ದ ಬಂಡೆಯ ಸಾಲಿನ 
ಮೇಲೆ ಅಲೆಗಳು ರೋಷದಿಂದ ಅಪ್ಪಳಿಸುತ್ತಿದ್ದವು. ಆ ಸಾಲಿನಿಂದಾಜಿ 
ಗೇನೋ ನೀರು ಶಾಂತವಾಗಿದ್ದರೂ ಹ! ದಾಟಿ ಹೋಗು 
ವುದು ಹೇಗೆ? ಒಂದು ಕಡೆ ಮಾತ್ರ ಸ್ವ ಲ್ಸ ಇಕ್ಕಟ್ಟಾ ದ ದ್ವಾರವಿದ್ದ ತೆ 
ಕಂಡಿತು. ಹಡಗನ್ನು ಆ ಕಡೆಗೆ SA ಬೇಕೆಂದು ಪ ಪ್ರಯತ್ನಿ ಸುವಷ್ಟ 
ರಲ್ಲಿ ನಮ್ಮ ಚುಕ್ಕಾಣಿ ಮುರಿದು ಹೋಯಿತು. ಇನ್ನು ಹಡಗನ್ನು 
ನಡೆ ಸುವಂತೆಟಿ$ ಇಲ್ಲ. ಗಾಳಿ ಹೊದೆದುಕೊಂಡು ಕೋ ಕಡೆಗೆ 
ಹೋಗಬೇಕು. 

ಕ್ಯಾಪ್ಟನ್ನನು ನಾನಿಕರೆಲ್ಲರನ್ನೂ ಕರೆದು “ ಹಡಗು ಉಳಿಯುವ 
ಆಸೆ ಏನೇನೂ ಇಲ್ಲ. ಇನ್ನು ಅರ್ಧ ಘೆಂಟಿಗೆ ಅದು ಬಂಡೆಗೆ 
ತಗಲಿ ಮುಳುಗಿ ಹೋಗುತ್ತದೆ. ದೋಣಿಯನ್ನು ಸಿದ್ಧಮಾಡಿ. ನಾವು 
ಬದುಕಿದರೆ ಅದರಿಂದ ಬದುಕಬೇಕು” ಎಂದನು. ಆ ಬಿರುಗಾಳಿಯಲ್ಲಿ 
ದೋಣಿ ಉಳಿಯುವುದುಂಟಿ? ಮನಸ್ಸಿನಲ್ಲಿ ನಿರಾಸೆಯೇ ಇದ್ದರೂ, 
ಬದುಕುವುದಕ್ಕೆ ಕೊನೆಯದೊಂದು ಪ್ರಯತ್ನ ಮಾಡಬೇಕೆಂದು 
ನಾವಿಕರು ಹೋಣಿಯನ್ನು ತೆಗೆಯೆಲು ಹೊರಟರು. 

ನಮ್ಮ ಹಣೆಯ ಬರಹ ಹೇಗಿದೆಯೋ ಎಂದು ಯೋಚಿಸುತ್ತ 
ನಾನು ಮತ್ತು ಪೀಟಿರ್‌ ಅಟ್ಟಿದ ಮೇಲೆ ನಿಂತಿದ್ದಾಗ ಜಾಕಿ ನಮ್ಮನ್ನು 


ಹಡಗಿನ ಅನಾಹುತ & 


ಕೂಗಿದನು. ಅವನ ಮುಖ ಬಹಳ ಗಂಭೀರವಾಗಿತ್ತು. “ರೋವರ್‌, 
ನಾವು ಮೂರು ಜನರೂ ಚದರಿ ಹೋಗಬಾರದು. ಆ ದೋಣಿಯನ್ನು ನೆಚ್ಚಿ 
ಪ್ರಯೋಜನವಿಲ್ಲ. ಅಷ್ಟೊಂದು ಜನ ಕಿಕ್ಕಿರಿದು ತುಂಬಿದರೆ ಖಂಡಿತ 
ಅದು ದಡವನ್ನು ಸೇರಲಾರದು. ನಾಲ್ಕು ಮಾರು ಹೋಗುವುದರಲ್ಲೇ 
ಮುಳುಗಿ ಹೋಗುತ್ತದೆ. ಈ ದೊಡ್ಮ ಹುಟ್ಟನ್ನು ಹಿಡಿದುಕೊಂಡು 
ನೀರಿಗೆ ಧುಮುಕಿ ಬಿಡೋಣ. ಅದು ನಮ್ಮ ತೂಕವನ್ನು ತಡೆದೀತು. 
ಅದರ ಸಹಾಯದಿಂದ ನಾವು ಬಂಡೆಗಳ ಮೇಲೆ ತೇಲಿ ಹೋಗಿ ನೀರು 
ಶಾಂತವಾಗಿರುವ ಸ್ಥಳವನ್ನು ಸೇರಬಹುದು. ಅಲ್ಲಿಂದ ದಡ ಹತ್ತಿರ 
ವಾಗಿರುವುದರಿಂದ ಹೇಗಾದರೂ ಈಜಿಕೊಂಡು ನೆಲವನ್ನು ಮುಟ್ಟ 
ಬಹುದು. ಏನು ಹೇಳುತ್ತೀರಿ? ನನ್ನ ಜೊತೆಗೆ ಬರುತ್ತೀರಾ?” 
ಎಂದನು. 

ನಾವು ಒಪ್ಪಿದೆವು. ಬದುಕುವ ಆಸೆ ಹೇಗೂ ಇರಲಿಲ್ಲ. ಬಂಡೆಗಳ 
ಮೇಲೆ ನೊರೆನೊರೆಯಾಗಿ ಕುದಿದು ಮೊರೆಯುತ್ತಿದ್ದ ಅಲೆಗಳನ್ನು 
ನೋಡಿದಾಗ ಸಾವು ಹತ್ತಿರ ಬಂತೆಂದೇ ಖಂಡಿತ ಮಾಡಿಕೊಂಡೆವು. 
ಕ್ಯಾಪ್ಟನ್‌ ಅಟ್ಟಿದ ಮೇಲೆ ನಿಂತು ದೋಣಿಯನ್ನು ಸೀರಿಗಿಳಿಸುತ್ತಿದ್ದ 
ನಾವಿಕರಿಗೆ ಧೈರ್ಯ ಹೇಳುತ್ತಿದ್ದನು. ನಾವು ನೆಚ್ಚಿಕೊಂಡಿದ್ದ ಹುಟ್ಟು 
ಬೇರೆ ಮರದ ಸಾಮಾನುಗಳಲ್ಲಿ ಸೇರಿದ್ದುದರಿಂದ ಅದನ್ನು ಬಿಡಿಸಲು 
ಜಾಕಿ ಕೊಡಲಿಯಿಂದ ಒಂದು ಸೆಟ್ಟು ಕೊಟ್ಟಿನು. ಗುರಿತನ್ಪಿ ಕೊಡಲಿ 
ಹುಟ್ಟ ನಲ್ಲಿಯೇ ಸಿಕ್ಕಿಕೊಂಡಿತು. ಆದರೆ ದೇವರ ದಯೆಯಿಂದ 
ಹಡಗು ಒಂದು ಕಡೆಗೆ ಓಲಿ ಹುಟ್ಟು ತಾನಾಗಿಯೇ ಬೇರೆಯಾಯಿತು. 
ನಾವು ಅದನ್ನೆತ್ತಿಕೊಳ್ಳುವ ಸಮಯಕ್ಕೆ ಸರಿಯಾಗಿ ಪರ್ವತಾಕಾರದ 
ಅಲೆಯೊಂದು ನಮ್ಮ ಕಡೆಗೆ ಧಾವಿಸಿ ಬಂದು ಸಿಡಿಲಿನಂತೆ ಹಡಗಿಗೆ 
ಅಪ್ಪಳಿಸಿತು. ಅದೇ ನಿಮಿಷದಲ್ಲಿ ಹಡಗು ಬಂಡೆಗೆ ತಗಲಿ ಇದ್ದ 
ಒಂದು ಕಂಬವೂ ಮುರಿದು ದೋಣಿಯು, ಜನರೆಲ್ಲರೊಡನೆ ಮಗುಚಿ 
ಕೊಂಡಿತು. ನಾವು ಮೂವರು ಮಾತ್ರ ಹುಟ್ಟನ್ನು ಹಿಡಿದು ನೆಗೆದು 
ಬಿಟ್ಟೆ ವು. ಮರುಕ್ಷಣದಲ್ಲಿಯೇ ಸಮುದ್ರದ ಹುಚ್ಚುಅಲೆಗಳೊಡನೆ 
ಹೋರಾಟ. ಆ ಸಮಯದಲ್ಲಿ ಸಹ ಉಳಿದವರ ಗತಿಯೇನು ಎಂಬ 


ಲ ಹೆವಳದ ದ್ವೀಪ 


ಯೋಚನೆ ನನ್ನನ್ನು ಬಾಧಿಸಿತು. ತಿರುಗಿ ನೋಡಿದರೆ--ನನ್ಮು 
ದೋಣಿ ನೀರಿನ ಸುಳಿಗೆ ಸಿಕ್ಕಿ ಗಿರಗಿರನೆ ತಿರುಗುತ್ತಿತ್ತು. ಆ ಫೆಳಿಗೆ 
ಯಲ್ಲೇ ನನಗೆ ಜ್ಞ್ಯಾನ ತಪ್ಪಿಹೋಯಿತು. 


೨. 
ಹವಳದ ದ್ವೀಪ 

ಮೂರ್ಛೆ ತಿಳಿದಾಗ ನಾನು ಮೆದುವಾದ ಹುಲ್ಲು ಹಸೆಯ 
ಮೇಲೆ ಮಲಗಿದ್ದೆ. ದೂರದಿಂದ ಸಮುದ್ರದ ಗರ್ಜನೆ ಕೇಳಿಬರು 
ತ್ರಿತ್ತು. ಮಗ್ಗುಲಲ್ಲೇ ಹೀಟರ್‌ ಮೊಣಕಾಲೂರಿಕೊಂಡು ನನ್ನ 
ಮುಖವನ್ನು ನೀರಿನಿಂದ ಕೊಳೆಯುತ್ತಿದ್ದನು. ಜಾಕಿ ಹತ್ತಿರದಲ್ಲೇ 
ನಿಂತು ಗಾಬರಿಗೊಂಡವನಂತೆ ನನ್ನ ಕಡೆಯೇ ನೋಡುತ್ತಿದ್ದನು. ನಾನು 
ಕಣ್ಣು ಬಿಟ್ಟದ್ದನ್ನು ನೋಡಿ ಇಬ್ಬರೂ ಮಾತಾಡಿಸಿದರು. 

“ ಈಗ ಹೇಗಿದೆ, ರೋವರ್‌? ಸ್ವಲ್ಪ ವಾಸಿಯೆ?” 

“ ಮಾತಾಡುವುದಕ್ಕಾಗುತ್ತಡೆಯೆ, ರೋವರ್‌! ಆಯಾಸನಾಡಿ 
ಕೊಳ್ಳ ಬೇಡ.” 

ಅವರ ಮಾತು ಕೇಳಿದಾಗ ನನಗೆ ಮೂರ್ಛೆಯೇನೂ ಇಲ್ಲದಿದ್ದರೂ 
ನಾನು ಎಲ್ಲಿದ್ದೆ, ಅಲ್ಲಿಗೆ ಹೇಗೆ ಬಂಡೆ, ಎಂಬುದೊಂದೂ ತಿಳಿಯದು. 
«ಸ್ವಲ್ಪ ವಾಸಿಯೆ? ' ಎಂದಾಗ ನನಗೆ ಆಶ್ಚರ್ಯವಾಯಿತು. 

“ ವಾಸಿಯಲ್ಲದೆ ಮತ್ತೇನು? ನನಗೇನಾಗಿದೆ? ಹುಷಾರಾಗಿಯೇ 
ಇದ್ದೇನಲ್ಲ! ನಿಮ್ಮ ಮಾತು ಅರ್ಥವೇ ಆಗುವುದಿಲ್ಲ.'' 

ಅಳುಮುಖ ಮಾಡಿಕೊಂಡಿದ್ದ ಪೀಟರ್‌ ಈಗ ನಗುತ್ತಾ “ಅಯ್ಯೊ, 
ಎಂಥಾ ಕಸಟಿಯೋ ನೀನು! ಹುಷಾರಾಗಿದ್ದರೂ ಮೂರ್ಛೆ ಹೋದವನ 
ಹಾಗೆ ನಟಸಿ ನಮ್ಮನ್ನೆಲ್ಲಾ ಗಾಬರಿಪಡಿಸುವುದೆ?'' ಎಂದನು. ನಾನು 
ಸಾಯುವ ಸ್ಥಿತಿಯಲ್ಲಿದ್ದೆನೆಂದೇ ಅನನು ಭಾವಿಸಿದ್ದನಂತೆ. 

ಮೆಲ್ಲನೆ ಸ್ವಲ್ಪ ಮೇಲಕ್ಕೆದ್ದು ನಾನು ಹಣೆಯನ್ನು ಮುಟ್ಟ 


ಹವಳದ ದ್ವೀಪ ೯ 


ನೋಡಿಕೊಂಡೆ. ಅಲ್ಲಿ ದೊಡ್ಡದೊಂದು ಗಾಯವಾಗಿ ಇನ್ನೂ ರಕ್ತ 
ಸೋರುತ್ತಿತ್ತು. ಜಾಕಿ ನನ್ನನ್ನು ಏಳೆಗೊಡಿಸಲಿಲ್ಲ. 

4 ಸುಮ್ಮನೆ ಮಲಗು, ರೋವರ್‌. ಬಹಳ ರಕ್ತ ಸುರಿದು 
ನಿಶ್ಶಕ್ತಿಯಾಗಿದೆ. ಎಲ್ಲಿ, ಸ್ವಲ್ಪ ನೀರು ಕುಡಿ, ತುಟಯೆಲ್ಲ ಒಣಗಿದ 
ಹಾಗಿದೆ. ಈಗ ಏನೂ ಮಾತಾಡಬೇಡ. ಹಿಂದಿನ ಕಥೆಯನ್ನೆಲ್ಲಾ 
ನೀನು ಸುಧಾರಿಸಿಕೊಂಡ ಮೇಲೆ ಕೇಳಬಹುದು. ಈಗ ನಾಲಗೆ ಬಿಗಿ 
ಹಿಡಿದುಕೊಂಡು ವಿಶ್ರಾಂತಿ ತೆಗೆದುಕೊ.” 

ಪೀಟರ್‌ ಮಾತ್ರ ನನ್ನನ್ನು ಸುಮ್ಮನೆ ಬಿಡಲಿಲ್ಲ. 

“ ಮಾತಾಡಲಿ ಬಿಡು, ಜಾಕಿ. ಈಗ ಒಂದು ಫಂಟಿಯಿಂದ 
ಮುರುತುಕೊಂಡು ಸತ್ತ ಹೆಣದ ಹಾಗೆ ಅಲುಗಾಡದೆ ಬಿದ್ದಿದ್ದ. ಎದ್ದು 
ಕುಳಿತುಕೊಂಡು « ನಾನು ಬದುಕಿದ್ದೇನೆ' ಅಂತ ಒಂದು ಹೇಳಿಕೆ 
ಕೊಡಲಿ. ಅಲ್ಲವೋ ರೋವರ್‌, ನಿನ್ನಂಥ ವಿಚಿತ್ರ ಪ್ರಾಣಿಯನ್ನು 
ನಾನೆಲ್ಲೂ ಕಂಡಿಲ್ಲ. ಏನಾದರೂ ಚೇಷ್ಟೆ ಮಾಡುತ್ತಲೇ ಇರುತ್ತೀಯೆ. 
ಹೆಚ್ಚು ಕಡಿಮೆ ನನ್ನ ಹಲ್ಲನ್ನೈಲ್ಲಾ ಮುರಿದು ಬಿಟ್ಟೆ. ಅಷ್ಟೇ ಸಾಲದು 
ಅಂತ ನನ್ನ ಪ್ರಾಣಕ್ಕೇ ಸಂಚಕಾರ ತಂದಿದ್ದೆ. ಇಸ್ಟೆಲ್ಲಾ ಅವಾಂತರ 
ಮಾಡಿಬಿಟ್ಟು ಈಗ ಮರಳಿಯಹಾಗೆ ಮಲಗಿ ಬಿಟ್ಟೆಯಲ್ಲ! ಇದು ಶುದ್ಧ 
ಕೇಡಿಗತನ.'' 

ಅವನ ಮಾತು ನನಗೆ ಅರ್ಥವೇ ಆಗಲಿಲ್ಲ. 

“ ಏನೋ ನೀನು ಹೇಳುವುದು? ನಿನ್ನ ಪ್ರಾಣಕ್ಕೆ ಸಂಚಕಾರ 
ತಂದಿದ್ದೆ ಅಂದರೇನೋ?” 

“ ನಟಸು, ಏನೂ ತಿಳಿಯದವನ ಹಾಗೆ ನಟಸು! ನನ್ನ ಭಾಷೆ 
ನಿನಗೆ ಅರ್ಥವೇ ಆಗುವುದಿಲ್ಲ ಅಲ್ಲವೆ, ಪಾಪ! ನಾವು ನೀರಿಗೆ 
ಬಿದ್ದಾಗ. ಜಗಾ 

“ ನಾವು ನೀರಿಗೆ ಬಿದ್ದಮೇಲೆ ಏನಾಯಿತೋ ಒಂದೂ ನೆನಪಿಲ್ಲ.'' 

ಹಿಂದಿನ ಕಥೆಯನ್ನೆಲ್ಲಾ ಜಾಕಿ ಹೇಳಿದ. 

“ಪೀಟರ್‌, ನೀನು ಬಾಯಿ ಮುಚ್ಚಿಕೊಂಡು ಕುಕ್ಕರಿಸು. 
ಹುಚ್ಚು ಹುಚ್ಚಾಗಿ ಮಾತಾಡಿ ರೋವರಿಗೆ ಆಯಾಸಮಾಡಬೇಡ. ಏನು 


೧೦ ಹವಳದ ದ್ವೀಪ 


ನಡೆಯಿತು ಅಂತ ನಾನು ಹೇಳುತ್ತೇನೆ. ಹಡಗು ಬಂಡೆಗೆ ತಗಲಿದಾಗ 
ನಾವು ಮೂರು ಜನರೂ ಸಮುದ್ರಕ್ಕೆ ಹಾರಿದ್ದು ಜ್ಞಾಸಕನಿದೆಯಲ್ಲವೆ, 
ರೋವರ್‌? ಹಾರುವಾಗ ಆ ಹುಟ್ಟು ನಿನ್ನ ಮುಖಕ್ಕೆ ತಗಲಿ ಹಣೆಯ 
ಮೇಲೆ ಗಾಯವಾಯಿತು. ಆದ್ದರಿಂದಲೇ ನಿನಗೆ ಜ್ಞಾನತಪ್ಪಿದ್ದು. 
ಮೂರ್ಛೆಯಲ್ಲೇ ನೀನು ಪೀಟರಿನ ಕೊರಳಿಗೆ ಜೋತು ಬಿದ್ದೆ. ನಿನ್ನ 
ಕೈಯಲ್ಲಿದ್ದ ಟಿಲಿಸ್ಕೋಪು ಅವನ ಬಾಯಲ್ಲಿ ಸಿಕ್ಕಿಕೊಂಡಿತು.'' 

4 ಸಿಕ್ಕಿಕೊಂಡಿತೆ? ಚೆನ್ನಾಗಿ ಹೇಳಿದೆ! ನನ್ನ ಗಂಟಲೊಳಕ್ಕೆ 
ಅದನ್ನು ತುರುಕಿ ಕೊಂದುಹಾಕಬೇಕು ಅಂತ ಮಾಡಿದ್ದ ಅನ್ನು. ಈಗಲೂ 
ನನ್ನ ಗಂಟಲು ತೆಗೆದು ನೋಡಿದರೆ ಟಿಲಿಸ್ಕೋಸಿನ ಗುರುತು ಕಾಣುತ್ತೆ.” 

“ ಇರಬಹುದು... . ನೀನು ಪೀಟರಿನ ಕೊರಳು ಹಿಡಿದು 
ಕೊಂಡದ್ದು ನೋಡಿ ಅವನು ಉಸಿರು ಕಟ್ಟ ಸತ್ತು ಹೋಗಬಹುದು 
ಅಂತ ನಾನೂ ಹೆದರಿದ್ದೆ ಆದರೆ ಅವನು ಹುಟ್ಟನ್ನು ಬಲವಾಗಿ ಹಿಡಿ 
ದಿದ್ದ. ನಾನು ಹಾಗೂ ಹೀಗೂ ನಿನಮ್ಮಿಬ್ಬರನ್ನೂ ದಡದ ಕಡೆಗೆ ತಳ್ಳಿ 
ಕೊಂಡು ಬಂದೆ. ಆ ಬಂಡೆಯ ಸಾಲನ್ನು ದಾಟ ಬಂದ ಮೇಲೆ 
ತೊಂದರೆಯೇನೂ ಆಗಲಿಲ್ಲ.'' 

“ ಹಡಗಿನ ಗತಿಯೇನಾಯಿತು, ಜಾಕಿ? ಈ ರೋವರಿನ ಕೈ 
ಯಿಂದ ಪಾರಾಗುವ ಗೊಂದಲದಲ್ಲಿ ನನಗೇನೂ ಗೊತ್ತಾಗಲಿಲ್ಲ. 
ಒಡೆದು ಚೂರಾಯಿತೋ? ” 

“ ಚೂರಾಯಿತೋ ಇಲ್ಲವೋ, ಅಂತೂ ಮುಳುಗಿ ಹೋಯಿತು.'' 

« ನಾವಿಕರು, ಕ್ಯಾಪ್ಟನ್‌ ಅವರೆಲ್ಲಾ ಏನಾದರು? 

ಜಾಕಿ ತಲೆ ಅಲ್ಲಾ ಡಿಸಿದ. 

“ ಎಲ್ಲಾ ಸಮುದ್ರಕ್ಕೆ ಆಹುತಿಬಾದರೆ?” 

“ಏನೋ ತಿಳಿಯದು. ನನಗೆ ತೋರುವ ಮಟ್ಟಿಗೆ ಅವರು 
ಯಾರೂ ಬದುಕಿರಲಾರರು. ಹಡಗು ದ್ವೀಪದ ತುದಿಯಲ್ಲಿ ಬಂಡೆಗೆ 
ತಗಲಿತು. ನಾವಿಕರೆಲ್ಲಾ ದೋಣಿಯೊಳಗೆ ತುಂಬಿಕೊಂಡರು. ಅದು 
ಮುಳುಗಲಿಲ್ಲ. ಆದರೂ ಅವರು ದ್ವೀಪದ ಹತ್ತಿರಕ್ಕೆ ಬರುವುದು ಸಾಧ್ಯ 
ವಾಗಲಿಲ್ಲ. ಗಾಳಿ ದೂರಕ್ಕೆ ಹೊಡೆದುಕೊಂಡು ಹೋಯಿತು.'' 


ಹವಳದ ದ್ವೀಪ ೧೧ 


ಜಾಕಿ ಮಾತು ನಿಲ್ಲಿಸಿದಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ಮೌನ 
ವಾಗಿದ್ದೆವು. ಎಲ್ಲರಿಗೂ “ ಮುಂದೇನು?” ಎಂಬ ಯೋಚನೆ. ನನ್ನ 
ಮಟ್ಟಿಗೆ ಹೇಳಬಹುದಾದರೆ ಮನಸ್ಸಿಗೆ ಅಷ್ಟೇನೂ ಸಂತೋಷನಿರಲಿಲ್ಲ. 

ಯಾವ ವಿಧವಾದ ಸಹಾಯಸಂಪತ್ತುಗಳೂ ಇಲ್ಲದೆ ಇಲ್ಲಿ ಬಂದು 
ಬಿದ್ದಹಾಗಾಯಿತಲ್ಲ ಎಂದು ಯೋಚಿಸುತ್ತ, “ ನಾವು ಕೆಟ್ಟಿವು” ಎಂದೆ. 

ಜಾಕಿ ನಕ್ಕನು. 

«« ಕೆಟ್ಟಿವೆ, ರೋವರ್‌? ಬದುಕಿಜಿವು ಅನ್ನು.” 

ಪೀಟಿರಿನ ಮನಸ್ಸಿನಲ್ಲಂತೂ ಯಾವ ಚಿಂತೆಯೂ ಇದ್ದಂತೆ ತೋರ 
ಲಿಲ್ಲ, 

ನನಗೇನು ತೋರುತ್ತೆ ಹೇಳಲೆ? ಈ ದ್ವೀಪ ಬಹಳ ಸುಂದರೆ 
ವಾದ ಸ್ಥಳ. ನಮ್ಮ ಪಾಡಿಗೆ ನಾವು ಸುಖವಾಗಿರುವುದಕ್ಕೆ ಸೊಗಸಾದ 
ಅವಕಾಶ ಸಿಕ್ಕಿದ ಹಾಗಾಯಿತು. ಅರಸಿನ ಅಂಕೆಯಿಲ್ಲ, ದೈವದ 
ಕಾಟವಿಲ್ಲ. ದ್ವೀಪ ನಮಗೆ ಸೇರಿದ್ದ ತಾನೆ? ಇವತ್ತೇ ಅದನ್ನು 
ಸ್ವಾಧೀನಕ್ಕೆ ತೆಗೆದುಕೊಳ್ಳೋಣ. ಇಲ್ಲಿ ಜನರೇನಾದರೂ ಇದ್ದರೆ ನಾವು 
ಅವರಲ್ಲೇ ನೌಕರಿಗೆ ಸೇರುವುದು. ಎಷ್ಟಾದರೂ ನಾವು ಅವರಿಗಿಂತ 
ಬುದ್ಧಿವಂತರಾದ್ದರಿಂದ ಒಂದೆರಡು ತಿಂಗಳಲ್ಲಿಯೇ ಅವರನ್ನೆಲ್ಲಾ ನಮ್ಮ 
ಅಧೀನಕ್ಕೆ ತಂದುಕೊಳ್ಳ ಬಹುದು. ಜಾಕಿ ದೊರೆಯಾಗುತ್ತಾಕೆ. 
ರೋವರ್‌, ನೀನು ಮಂತ್ರಿ ಯಾಗಬಹುದು. ನಾನು. . . .'' 

“ ಇಲ್ಲಿ ಜನರೇ ಇಲ್ಲ ಅಂತ ಇಟ್ಟುಕೊಳ್ಳೋಣ, ಆಗ?” 

“ ಮತ್ತೂ ಒಳ್ಳೆಯದೇ ಆಯಿತು. ಲಕ್ಷಣವಾಗಿ ಒಂದು ಮನೆ 
ಕಟ್ಟುವುದು. ಸುತ್ತ ಸುವಾಸನೆಯಾಗಿರುವ ಹೂವಿನ ಗಿಡಗಳನ್ನು 
ನೆಟ್ಟು ಕೈತೋಟಿಮಾಡಿಕೊಳ್ಳುವುದು. ಜಮಿಸಾನೆಲ್ಲಾ ನಮ್ಮದೇ ಆದ್ದ 
ರಿಂದ ಬೇಸಾಯಮಾಡಬಹುದು. ಉತ್ತು, ನಾಟಿಹಾಕಿ, ಕಳೆ ಕಿತ್ತು, 
ಕೊಯ್ದು ಮಾಡಿ, ತಿಕದ ತೇಗಿ ಸ 

ಜಾಕಿಗೆ ಆಗ ತಮಾಷೆ ಬೇಕಾಗಿರಲಿಲ್ಲ. ಅವನ ಗಂಭೀರವಾದ 
ಮುಖವನ್ನು ನೋಡಿ ಪೀಟರಿನ ಮಾತು ನಿಂತುಹೋಯಿತು. 

4 ಶೀಟರ್‌, ಈಗ ಹಾಸ್ಯಕ್ಕೆ ಸಮಯವಲ್ಲ. ನನಗೇನೋ ಬಹಳ 


೧೨ ಹವಳದೆ ದ್ವೀಪ 


ಚಿಂತೆಗಿಟ್ಟುಕೊಂಡಿದೆ. ಇಲ್ಲಿ ಜನರು ಯಾರೂ ಇಲ್ಲದಿದ್ದರೆ ನಾವು 
ಬಹುಮಟ್ಟಿಗೆ ಕಾಡುಮೃಗಗಳ ಹಾಗೆ ಜೀನಿಸಬೇಕಾಗುತ್ತೆ. ನಮಗೆ 
ಯಾವ ತರಹೆ ಸಾಮಾನೂ ಆಯುಧವೂ ಇಲ್ಲ.'' 

“ ಕ್ಷಮಿಸಬೇಕು. ನನ್ನ ಹತ್ತಿರ ಒಂದು ಚೂರಿ ಇದೆ.'' ಪೀಟಿರ್‌ 
ತನ್ನ ಜೇಬಿಗೆ ಕೈಹಾಕಿ ಅಲಗು ಮುರಿದಿದ್ದ ಹಳೆಯ ಚೂರಿಯೊಂದನ್ನು 
ತೆಗೆದ. 

“ಸಂತೋಷ. ಏನೂ ಇಲ್ಲದೆ ಇರುವುದಕ್ಕಿಂತ ಅಲಗುಮುರಿದ 
ಚೂರಿಯಾದರೂ ವಾಸಿ. ಈಗ ಹರಟಿಯಲ್ಲಿ ಕಾಲ ಕಳೆಯವುದಕ್ಕೆ 
ಬದಲು ಸ್ವಲ್ಪ ಕೆಲಸಮಾಡೋಣ. ರೋವರ್‌, ನಿನಗೆ ನಡೆಯುವು 
ದಕ್ಕಾಗುತ್ತದೆಯೆ? ಮೊದಲು ನಮ್ಮ ಜೇಬುಗಳನ್ನೆಲ್ಲಾ ಹುಡುಕಿ 
ಏನೇನು ಸಾಮಾನಿದೆಯೋ ನೋಡಬೇಕು. ಆಮೇಲೆ ಈ ಗುಡ್ಡವನ್ನು 
ಹತ್ತಿ ದ್ವೀಸೆದ ಸ್ವರೂಪ ಹೇಗಿದೆ ತಿಳಿದುಕೊಳ್ಳೋ ಣ.'' ರ್ಟ” 

ಮೂರು ಜನವೂ ಒಂದು ಬಂಡೆಯಮೇಲೆ ಕುಳಿತು ಜೇಬುಗಳ 
ನ್ನೆಲ್ಲಾ ಬಹಳ ಜಾಗರೂಕತೆಯಿಂದ ಶೋಧಿಸಿ ಸಿಕ್ಕಿದ ಸಾಮಾನು 
ಗಳನ್ನೆಲ್ಲಾ ಬಂಡೆಯಮೇಲೆ ತೆಗೆದಿಟ್ಟಿವು. ನಮ್ಮ ಆಸ್ತಿಯೆಲ್ಲಾ ಸೇರಿ 
ಹೀಗಿತ್ತು :--೧. ಮಧ್ಯಕ್ಕೆ ಸರಿಯಾಗಿ ಮುರಿದು, ತುಕ್ಕು ಹಿಡಿದು 
ಗರಗಸದಂತೆ ಹಲ್ಲುಹಲ್ಲಾಗಿದ್ದ ಚೂರಿ. “ ಇದು ಬಹು ಬೆಲೆಯುಳ್ಳ 
ಆಯುಧ. ಚೂರಿಯಾದರೂ ಆಗಬಹುದು, ಗರಗಸವಾದರೂ ಆಗ 
ಬಹುದು'' ಎಂದು ಪೀಟಿರ್‌ ಅದನ್ನು ಹೊಗಳಿದ. ೨. ಸಿಲ್ವರ್‌ ಬೆಳ್ಳಿ ಯ 
ಹಳೆಯ ಸೀಸಕಡ್ಡಿಯ ಕೊಳನೆ--ಆದರಲ್ಲಿ ಸೀಸವೇನೂ ಇರಲಿಲ್ಲ. 
೩. ಸುಮಾರು ಆರು ಗಜ ಉದ್ದವಾದ ಚಾವಟಿಯ ಹುರಿ. ೪. ಹಡಗಿನ 
ಪಟವನ್ನು ಹೊಲಿಯುವಂಥ ಸಣ್ಣ ಸೂಜಿ. ೫. ಟಿಲಿಸ್ಕೋಪು--ಹಡಗು 
ಮುಳುಗಿದಾಗ ನನ್ನ ಕೈಯಲ್ಲಿದ್ದದ್ದು. ಒಂದು ಕಡೆಯ ಗಾಜು ಒಡೆದು 
ಹೋಗಿದ್ದರೂ ಇನ್ನೊಂದು ಕಡೆಯದು ಉಳಿದಿತ್ತು. ೬. ಜಾಕಿಯ 
ಬೆರಳಿನಲ್ಲಿದ್ದ ಹಿತ್ತಾಳೆಯ ಉಂಗುರ. ಇವುಗಳ ಜೊತೆಗೆ ಸ್ವಲ್ಪ 
ಚಕಮುಕಿಯ ಹತ್ತಿ, ಮತ್ತು ನಮ್ಮ ಮೈಮೇಲಿದ್ದ ಬಟ್ಟಿ ಗಳು, 

ನಾನು ಇದನ್ನೆಲ್ಲಾ ಪರೀಕ್ಷಿಸುತ್ತಿದಾಗ ಜಾಕಿ ಎದ್ದು ನಿಂತು 


ಹನಳದ ದ್ವೀಪ ೧ಷ್ಠಿ 


"ದೋಣಿಯ ಹುಟ್ಟು! ಅದನ್ನು ಮರೆತೇ ಬಿಟ್ಟಿ ವಲ್ಲ! ಎಂದ. 

“ ಅದರಿಂದೇನು ಕಿರೀಟ ಬಂದಹಾಗಾಯಿತು? ಇಲ್ಲಿರುವ ಮರ 
ಗಳಿಂದ ಅಂಥ ಹುಟ್ಟುಗಳು ಸಾವಿರ ಬೇಕಾದರೂ ಮಾಡಿಕೊಳ್ಳ 
ಬಹುದು” ಎಂದು ಪೀಟರ್‌ ಗೊಣಗಿದ. 

« ಹೌದೋ, ಪೆಚ್ಚು. ಆದರೆ ಆ ಹುಟ್ಟಿಗೆ ಕಬ್ಬಿಣದ ಪಟ್ಟ 
ಕಟ್ಟದೆ. ಅದರಿಂದ ಎಷ್ಟು ಪ್ರಯೋಜನವಾಗಬಹುದು ಗೊತ್ತೆ?” 

ಎಲ್ಲರೂ ಎದ್ದು ಹುಟ್ಟು ತರುವುದಕ್ಕೆ ಸಮುದ್ರದ ಕರೆಯ ಕಡೆ 
ಹೊರಟಿವು. ಇನ್ನೂ ಸ್ವಲ್ಪ ನಿಶ್ಶಕ್ತಿಯಾಗಿದ್ದುದರಿಂದ ನಾನು ಹಿಂದೆ 
ಬೀಳಬೇಕಾಯಿತು. ಇದನ್ನು ಕಂಡು ಜಾಕಿ ನನ್ನ ಸಹಾಯಕ್ಕೆ 
ಬಂದನು. ಇತರರ ಕಷ್ಟವನ್ನು ಅರಿತು ಅವರಿಗೆ ಸಹಾಯಮಾಡುವುದು 
ಅವನ ಹುಟ್ಟುಗುಣ. 

ನಾವು ಮೊದಲು ಕುಳಿತಿದ್ದ ಸ್ಥಳದ ಸುತ್ತ ದಟ್ಟವಾದ ಪೊದೆಗಳಿ 
ದ್ಹುದರಿಂದ ಅಲ್ಲಿಂದ ದ್ವೀಪದ ಯಾವ ಭಾಗವೂ ಕಾಣುತ್ತಿರಲಿಲ್ಲ. 
ತೀರದ ಕಡೆಗೆ ಇಳಿದು ಹೋಗುವಾಗ ಎಂಥ ರಮ್ಯವಾದ ಸ್ಥಳಕ್ಕೆ 
ಬಂದು ಸೇರಿದೆವೆಂದು ನಮಗೆ ತಿಳಿಯಿತು. ಮನಸ್ಸಿಗೆ ಹಗುರವಾಗಿ 
ಉಲ್ಲಾಸ ಉಕ್ಕಿ ಬಂತು. ಬಿರುಗಾಳಿ ನಮ್ಮ ಹಡಗನ್ನು ನಾಶಮಾಡುವ 
ಉದ್ದೇಶದಿಂದಲೇ ಬಂದಿತ್ತೋ ಏನೋ, ತನ್ನ ಕೆಲಸ ಮುಗಿದಮೇಲೆ 
ಸಂಪೂರ್ಣವಾಗಿ ನಿಂತುಹೋಗಿತ್ತು. ವಾಯುಮಂಡಲನೆಲ್ಲಾ ನೀರಿ 
ನಿಂದ ತೊಳೆದಂತೆ ಶುಭ್ರವಾಗಿ ಸಮುದ್ರವೂ ನೆಲವೂ ಅಪೂರ್ವವಾದ 
ಸೌಂದರ್ಯದಿಂದ ಹೊಳೆದವು. ನಮ್ಮ ದ್ವೀಪವು ಗುಡ್ಡಗಾಡಿನ 
ಪ್ರದೇಶ. ಒಂದು ಕಡೆಯಲ್ಲಿ ಬಿಟ್ಟವು ತೀರಕ್ಕೆ ಬಲು ಹತ್ತಿರದವರೆಗೂ 
ಬಂದಿತ್ತು. ಬೆಟ್ಟದ ಇಳಿಜಾರಿನಲ್ಲಿ, ಕಣಿವೆಗಳಲ್ಲಿ, ಬಯಲಿನಲ್ಲಿ, ಎಲ್ಲಿ 
ನೋಡಿದರೂ ಕಣ್ಣಿಗೆ ಹಸುರಿನ ಹಬ್ಬ. ನಡುವೆ ನಾನಾ ಬಣ್ಣದ ಹೂವು 
ಹಣ್ಣುಗಳು ಮುತ್ತು ರತ್ನದ ಒಡವೆಗಳಂತೆ ಕಂಗೊಳಿಸಿದವು. ಅಲ್ಲಿದ್ದ 
ಮರಗಳಲ್ಲಿ ಯಾವುದರ ಹೆಸರೂ ನನಗೆ ಗೊತ್ತಿರಲಿಲ್ಲ. ತೆಂಗಿನ ಮರದ 
ಚಿತ್ರಗಳನ್ನು ಅನೇಕ ವೇಳೆ ನೋಡಿದ್ದುದರಿಂದ ಅದೊಂದನ್ನು ಮಾತ್ರ 
ಗುರುತಿಸಲು ಸಾಧ್ಯವಾಯಿತು, ಈ ಮನೋಹರವಾದ ಚಿತ್ರಕ್ಕೆ ಅಂಚು 


೧೪ ಹೆವಳದ ದ್ಲೀಪ 


ಕಟ್ಟದಂತೆ ಬಿಸಿಲಿನಲ್ಲಿ ಹೊಳೆಯುವ ಮರಳಿನ ತೀರ... ಅದರ ಮೇಲೆ 
ಸಣ್ಣ ಸಣ್ಣ ಅಲೆಗಳು ಬಂದು ಆಟವಾಡುವುವು. ನಮ್ಮ ಊರಿನ ಬಳಿ 
ಬಿರುಗಾಳಿಯೆದ್ದು ನಿಂತಮೇಲೂ ಅಲೆಗಳು ಬೆಟ್ಟದಂತೆ ಏರಿ ಬರುನು 
ದನ್ನು ನೋಡಿದ್ದೆ. ಇಲ್ಲಿ ಅಲೆಗಳು ಸೌಮ್ಯವಾಗಿದ್ದುದನ್ನು ಕೆಂಡು 
ಸ್ವಲ್ಪ ಆಶ್ಚರ್ಯವೇ ಆಯಿತು. ಆದರೆ ಸಮುದ್ರದ ಕಡೆ ಸ್ವಲ್ಪ ದೂರ 
ನೋಡಿದ ಮೇಲೆ ಅದಕ್ಕೆ ಕಾರಣ ತಿಳಿಯಿತು. ದಡದಿಂದ ಸುಮಾರು 
ಒಂದು ಮೈಲಿಯ ದೂರದಲ್ಲಿ ಅಲೆಗಳು ದೊಡ್ಡ ಹಸುರುಗೋಡೆಯಂತೆ 
ಭಯಂಕರವಾಗಿ ಗರ್ಜಿಸುತ್ತ ಬಂದು ಬಂಡೆಯ ಸಾಲಿನ ಮೇಲೆ ಅಪ್ಪ 
ಳಿಸಿ ಅಲ್ಲಿ ಒಡೆದು ನೊರೆನೊರೆಯಾಗಿ ಹರಡಿ, ತುಂತುರಿನ ನೋಡವನ್ನು 
ಆಕಾಶಕ್ಕೆ ಎಸೆಯುವುವು. ಘಳಿಗೆ ಘಳಿಗೆಗೂ ಸುಂದರವಾದ ಮಳೆ 
ಬಿಲ್ಲು ಸೃಷ್ಟಿಯಾಗಿ, ಕ್ಷಣಕಾಲ ಕಂಗೊಳಿಸಿ ಮತ್ತೆ ಮಾಯವಾಗುವುದು. 
ಬಿರುಗಾಳಿಯೊಡನೆ ಹೆಣಗಾಡಿದ್ದ ಸಮುದ್ರವೇನೋ ಇನ್ನೂ ರೌದ್ರವಾ 
ಗಿಯೇ ಇತ್ತು. ಆದರೆ ದ್ವೀಪದ ಸುತ್ತಲೂ ಹೆಬ್ಬಿದ್ದ ಬಂಡೆಯ ಸಾಲು 
ಅದಕ್ಕೆ ತಡೆಯಾಗಿದ್ದರಿಂದ ಒಳಗಿನ ನೀರು ನೆಲಗಟ್ಟಿನ ಕೊಳದಂತೆ 
ಶಾಂತವಾಗಿತ್ತು. 

ನಾವು ಈ ದೃಶ್ಯವನ್ನು ನೋಡಿ ಆನಂದ ಪಡುತ್ತಿದ್ದಾಗ “ಹುರ್ರಾ” 
ಎಂದು ಪೀಟರ್‌ ಕೂಗಿದ್ದು ಕೇಳಿಸಿತು. ಅವನು ನೀರಿನ ಹೆತ್ತಿರ 
ನಿಂತು ಮನಬಂದಂತೆ ಕಿರಿಚಿ ಹುಚ್ಚು ಹಿಡಿದ ಕನಿಯಂತೆ ಕುಣಿ 
ದಾಡುತ್ತಿದ್ದನು. ಮಧ್ಯೆ ಮಧ್ಯೆ ನೆಲದ ಮೇಲೆ ಬಿದ್ದಿದ್ದ ಏನೋ 
ಪದಾರ್ಥವನ್ನು ಹಿಡಿದೆಳೆಯುವಂತೆ ತೋರಿತು. 

« ಶುದ್ಧ ಮಂಗ, ಈ ಪೀಟರ್‌! ಅದೇನು ನಿಷಯ, ನೋಡೋಣ 
ಬಾ, ರೋವರ್‌. ? 

“ಬನ್ನಿರೋ, ಮಕ್ಕಳಿರಾ, ಬನ್ನ್ಟಿರಣ್ಣ. ಇಲ್ಲಿ ಏನು ಸಿಕ್ಕಿದೆ ಗೊತ್ತೆ?” 
ಎನ್ನುತ್ತಾ ಮತ್ತೆ ಮತ್ತೆ ಮುಕ್ಕಿರಿದು ಫೀಟರ್‌ ಏನನ್ನೋ ಎಳೆಯು 
ತ್ರಿದ್ದನು. ಹತ್ತಿರ ಹೋಗಿ ನೋಡಿದರೆ ಅವನಿಗೆ ಸಿಕ್ಕಿದ್ದುದು ನಮ್ಮ 
ಹುಟ್ಟು. ಜಾಕಿ ಅದನ್ನು ಕೊಡಲಿಯಿಂದ ಹೊಡೆದಾಗ ಕೊಡಲಿ ಅದ 
ರಲ್ಲಿಯೇ ಸಿಕ್ಕಿಕೊಂಡಿತಪ್ಪೆ. ಹುಟ್ಟ ನೊಡನೆ ಅದೂ ದಡಕ್ಕೆ ಪ್ರಯಾಣ 


ಹವಳದ ದ್ವೀಪ ೧೫ 


ಮಾಡಿ ಬಂದಿತ್ತು. ಪೀಟರ್‌ ಎಷ್ಟು ಎಳೆದರೂ ಅದನ್ನು ಬಿಡಿಸುವುದ 
ಕ್ಳಾಗಲಿಲ್ಲ. ಅದನ್ನು ನೋಡಿ ಜಾಕಿಗೆ ಬಹಳ ಸಂತೋಷವಾಯಿತು, 

“ ನಮ್ಮ ಅದೃಷ್ಟ ಒಳ್ಳೆಯದು, ಪೀಟಿರ್‌. ಸಾವಿರ ಚೊರಿ 
ಇದ್ದರೆ ತಾನೆ ಈ ಕೊಡಲಿಯ ಸಮಸ್ಯೆ ಬಂದಾನೆ! ನೋಡು, ಇದರ 
ಅಂಚು ಎಷ್ಟು ಹರಿತವಾಗಿದೆ! ” 

“ ಹರಿತ ಹೇಗಾದರೂ ಇರಲಿ ಆದರ ಹಿಡಿಯೇನೋ ಬಲವಾಗಿದೆ 
ಯಪ್ಪ. ಎಳೆದೂ ಎಳೆದೂ ನನ್ನ ತೋಳು ಕಿತ್ತು ಬಂದ ಹಾಗಿದೆ. ಇಲ್ಲಿ 
ನೋಡು, ಹುಟ್ಟಿನ ಸುತ್ತ ಕಬ್ಬಿಣದ ಪಟ್ಟ.” 

ಆ ಕಬ್ಬಿಣವೂ ನಮಗೆ ಬಹಳ ಉಪಯುಕ್ತವಾದ ವಸ್ತುವೇ. 
ಸೊಡಲಿಯ ಮೊನೆಯಿಂದ ಮೊಳೆಗಳನ್ನು ಕಿತ್ತು ಪಟ್ಟಿಯನ್ನು ಬಿಡಿಸಿ 
ಕೊಳ್ಳ ಬೇಕೆಂದು ಜಾಕಿ ಬಹಳ ಪ್ರಯತ್ನ ಮಾಡಿದ. ಆದರೆ ಮೊಳೆ ಬಹಳ 
ಭದ್ರವಾಗಿ ನಾಟಕೊಂಡಿತ್ತು. ಕೊಡಲಿ ಮೊಂಡಾಗಿ ಹೋಗಬಹು 
ದೆಂಬ ಭಯದಿಂದ ಆ ಕೆಲಸವನ್ನು ನಿಲ್ಲಿಸಬೇಕಾಯಿತು ಹುಟ್ಟನ್ನು 
ಬೆಂಕಿಯಲ್ಲಿ ಸುಟ್ಟು ಆಮೇಲೆ ಕಬ್ಬಿಣವನ್ನು ಬಿಡಿಸಬಹುದೆಂದು 
ಅದನ್ನು ನಮ್ಮ ಬಂಡೆಯ ಬಳಿಗೆ ತೆಗೆದುಕೊಂಡುಹೋಗಿ ಇತರ 
ಸಾಮಾನುಗಳೊಡರನೆ ಇಟ್ಟದ್ದಾಯಿತು. 

«ಈಗ ದಡದ ಮೇಲೆಯೇ ನಡೆದು ಹಡಗು ಮುಳುಗಿದ ನೇರಕ್ಕೆ 
ಹೋಗೋಣ. ಇನ್ನೇನಾದರೂ ಸಾಮಾನು ತೇಲಿ ಬಂದು ಮರಳಿನ 
ಮೇಲೆ ಬಿದ್ದಿರಬಹುದು. ಅಲ್ಲಿಂದ ಬಂದ ಮೇಲೆ ಹೊಟ್ಟೆಯ ಪಾಡು 
ನೋಡಿಕೊಳ್ಳ ಬೇಕು » ಎಂದು ಜಾಕಿ ಸಲಹೆ ಮಾಡಿದ. 

ನಾವು ಮರಳಿನ ಮೇಲೆ ಹೋಗುತ್ತಿದ್ದಾಗ ಪೀಟಿರಿಗೆ ಹಸಿವಿನ 
ಸಂಕಟ ಬಲವಾಯಿತೆಂದು ತೋರುತ್ತದೆ. 

“ ಅಲ್ಲವೋ ಜಾಕಿ, ಹೊಟ್ಟೆಯ ಪಾಡು ಅಂದೆಯಲ್ಲ, ಅದೇನು 
ಯೋಚನೆ ಮಾಡಿದ್ದೀ, ಹೇಳಬಾರದೆ? ಮರಗಳ ಮೇಲೆ ಹಣ್ಣೇನೋ 
ಬೇಕಾದ ಹಾಗೆ ಕಾಣುತ್ತೆ. ಆದರೆ ಅದು ತಿನ್ನಬಹುದಾದದ್ದೋ ಅಥವಾ 
ವಿಷವೋ, ಯಾರು ಬಲ್ಲರು? ಅದನ್ನು ತಿಂದು ಇಲ್ಲೇ ಪ್ರಾಣ ಒಪ್ಪಿಸ 
ಬೇಕಾದರೆ! 


೧೬ ಹವಳದ ದ್ವೀಪ 


“ ಹೆದರ ಬೇಚ ಹೀಟರ್‌. ಇಲ್ಲಿರುವ ಹೆಣ್ಣುಗಳಲ್ಲಿ ಕೆಲನೇನೋ 
ನಮ್ಮೂರಿನಲ್ಲಿ ಬೆಳೆಯುವ ಹಣ್ಣುಗಳ ಹಾಗೆ ಕಾಣುತ್ತವೆ. ಅಲ್ಲದೆ 
ಹಕ್ಕಿಗಳು ಆ ಹಣ್ಣು ತಿನ್ನುತ್ತಾ ಇನೆ ನೋಡು. ಅವು ಪ್ರಾಣ ಒಪ್ಪಿ 
ಸದೆ ಇದ್ದರೆ ನಾವೂ ಒಪ್ಪಿಸಬೇಕಾಗಿಲ್ಲ. ” 

ಸ್ವಲ್ಪ ಮುಂದೆ ಕೆಲವು ತೆಂಗಿನ ಮರಗಳಿದ್ದವು. 

4 ನೋಡೋ ಪೀಟರ್‌, ಆ ಮರದಲ್ಲಿ ನಾವೆಲ್ಲಾ ತಿಂದು ತೇಗು 
ವಷ್ಟು ಕಾಯಿಗಳಿವೆ. ” ಅಷ್ಟು ಹೇಳಿದ್ದೇ ಪೀಟಿರಿಗೆ ಸಾಕಾಯಿತು. 
ಸರಸರನೆ ಮರವನ್ನು ಹತ್ತುವುದಕ್ಕೆ ಹೊರಟಿ, 

“ ಕಾಯಿಗಳು ಸದ್ಯಕ್ಕೆ ಹಾಗೇ ಇರಲಿ, ಪೀಟರ್‌. ನಮ್ಮ ಕೆಲಸ 
ಮುಗಿದ ಮೇಲೆ ತಿಂಡಿಯ ಯೋಚನೆ. ” 

“ ಅಪ್ಪಣೆ, ಕ್ಯಾಪ್ಟನ್‌ ಸಾಹೇಬರೆ. ಈಗ ನನಗೆ ತಿಂಡಿಯ 
ಹಂಬಲು ಅಷ್ಟು ಹೆಚ್ಚಾಗಿಲ್ಲ. ಬಾಯಾರಿಕೆ ಮಾತ್ರ ತಡೆಯುವುದ 
ಕ್ಯಾಗುವುದಿಲ್ಲ. ಯಾರಾದರೂ ಒಂದು ಲೋಟ ಸೀರು ಕೊಡುವುದಾದರೆ 
ಕೇಳಿದ ಬಹುಮಾನ ಕೊಡುತ್ತೇನೆ. ... ಅಲ್ಲವೋ ಜಾಕಿ, ನೀನೇನು 
ಪ್ರಪಂಚದಲ್ಲಿರುವುದನ್ನೆಲ್ಲಾ ತಿಳಿದುಕೊಂಡಿರುವಹಾಗೆ ಕಾಣುತ್ತೆ? 
ದಕ್ಷಿಣ ಸಾಗರಕ್ಕೆ ಯಾವಾಗಲೂ ಬಂದಿಲ್ಲ ಅಂತ ಹೇಳಿದೆ. ಆದರೂ 
ಈ ಮರಗಳ ಹೆಸರೆಲ್ಲಾ ನಿನಗೆ ಹೇಗೆ ಗೊತ್ತಾಯಿತು? ” 

ಜಾಕಿ ಸ್ವಲ್ಪ ನಕ್ಕ. “ಎಲ್ಲಾ ಮರದ ಹೆಸರೂ ಗೊತ್ತಿಲ್ಲ, ಪೀಟರ್‌. 
ನಾನು ಸರ್ವಜ್ಞನಲ್ಲ ಅಂತ ತಾನಾಗಿಯೇ ಗೊತ್ತಾಗುತ್ತೆ, ಸ್ವಲ್ಪ ತಾಳು. 
ಪ್ರಯಾಣದ ಕಥೆಗಳನ್ನು ಓದಿದ್ದೇನೆ. ಆದ್ದರಿಂದ ನಿನಗೆ ತಿಳಿಯದೆ 
ಇರುವ ವಿಷಯ ನನಗೆ ಸ್ವಲ್ಪ ತಿಳಿದಿರಬಹುದು. ? 

“ ಫೆದ್ದು ಪೆದ್ದಾಗಿ ಮಾತಾಡಬೇಡ. ನೀನು ಬಹಳ ಬುದ್ಧಿವಂತ 
ಅಂದುಕೊಂಡು ನಾನು ಸ್ವಲ್ಪ ಮರ್ಯಾದೆ ಇಟ್ಟುಕೊಂಡಿದೇನೆ. 
ಬರಿಯ ಪುಸ್ತಕಪಿಶಾಚಿ ಅಂತ ಹೇಳಿಕೊಂಡು ಆ ಮರ್ಯಾದೆ ಕಳೆದು 
ಕೊಳ್ಳ ಬೇಡ. ೫ 

“ ಹಾಗೋ, ತಾಳು ನೋಡೋಣ. ” ಅಲ್ಲಿಯೇ ನಿಂತುಕೊಂಡು 
ಜಾಕಿ ತೆಂಗಿನ ಮರಗಳ ಕಡೆ ನೋಡಿದ. “ ಪೀಟರ್‌, " ಬಹಳ ಬಾಯಾ 


ಹವಳದೆ ದ್ವೀಪ ೧೭ 


ರಿಕೆ, ಒಂದು ಲೋಟ ನೀರಿಗೆ ಏನು ಬೇಕಾದರೂ ಕೊಡುತ್ತೇನೆ' ಅಂತ 
ಹೇಳಿದೆಯಲ್ಲ, ನೀರಿಗೆ ಬದಲಾಗಿ ಪಾನಕ ಕೊಟ್ಟರೆ ಆಗಬಹುಡೊ? ” 

“ ಹೇಗಾದರೂ ಸೇರಿಸಿಕೊಂಡು ಕುಡಿಯುತ್ತೇನೆ. ” 

“ಇರಲಿ ಈ ಮರ ಹತ್ತಿ ಒಂದೆರಡು ಕಾಯಿ ತೆಗೆದುಕೊಂಡು 
ಬಾ ನೋಡೋಣ. ಕೆಂಪಗೆ ಹಣ್ಣಾಗಿರುವ ಕಾಯಿ ಬೇಡ. ಸ್ವಲ್ಪ 
ಹಸುರಾಗಿರುವುದಾಗಬೇಕು. ” 

ಪೀಟಿರಿಗೆ ಆಶ್ಚ ರ್ಯವಾಗಿ ಜಾಕಿ ಹಾಸ್ಯ ಮಾಡುತ್ತಿದ್ದಾ ನೆಯೋ 
ಎಂಬ ಸಂದೇಹ ಬತ ಆದರೂ ಮರ ಹತ್ತಿ ಎರಡು ಕಾಯನ್ನು ತಂದ. 

“ ಅದರ ತುದಿಯಲ್ಲಿ ಒಂದು ರಂಧ್ರ ಹೊಡೆದು ಅದನ್ನು ಬಾಯಿ 
ಗಿಟ್ಟು ಕೊ. » 

ಒಂದು ಗುಟುಕು ನೀರನ್ನು ಕುಡಿದ ಮೇಲೆ ಪೀಟಿರಿನ ಆಶ್ಚ 
ರ್ಯಕ್ಕೂ ಸಂತೋಷಕ್ಕೂ ಮಿತಿಯಿಲ್ಲ. ಬಾಯಿತುಂಬ ಎಳನೀರು 
ತುಂಬಿಕೊಂಡು ಗುಟುಕಿಸುತ್ತಿರುವಾಗಲೇ ನಮ್ಮ ಕಡೆ ಕೋಡಿ “ಬಕ್‌ಳ 
ಚೆನ್ನಾಗಿದೆ” ಎನ್ನುವಂತೆ ತಲೆ ಕುಣಿಸಿ, ಕಣ್ಣು ಮಿಟುಕಿಸಿ ವಿಚಿತ್ರ 
ವಾಗಿ ಮುಖ ಮಾಡಿದ್ದನ್ನು ನೋಡಿ ನಮ್ಮಿಬ್ಬರಿಗೂ ವಿಷರೀತ ನಗು 
ಬಂತು. ಎಳನೀರನ್ನು ಪೂರ್ತಿ ಹೀರಿದ ಮೇಲೆ ದೀರ್ಫಿವಾಗಿ ಉಸಿರು 
ಬಿಟ್ಟ. 

“ ಜಾಕಿ, ನಿನಗೇನು ಬೇಕು ಕೇಳಿಕೊ. ಒಂದು ಜಹೆಗೀರಿ 
ಕೊಡಲೆ? ಸಾವಿರ ವರ್ಷ ತಣ್ಣಗೆ ಬದುಕು ಮಹಾರಾಯ. .. ಸುಮ್ಮನೆ 
ಕೂತಿದೀರಲ್ಲೋ, ಅದರ ರುಚಿ ನೋಡಬಾರದೆ? ಅಮೃತ! 1 

ಇನ್ನೊಂದು ಎಳನೀರನ್ನು ಕೆತ್ತಿ ನಾನೂ ಕುಡಿದೆ. ನೀರು ತಣ್ಣ 
ಗಿದ್ದುದಲ್ಲದೆ ಬಹಳ ಸಿಹಿಯಾಗಿತ್ತು. ಜಾಕಿ ತಾನೂ ಕುಡಿದು ಸೀಟ 


ರನ ಕಡೆಗೆ ತಿರುಗಿದ. 
“ ಈಗೇನು ಹೇಳುತ್ತೀಯೆ, ಪೀಟರ್‌? ಇದುವರೆಗೆ ನಾನು 


ತೆಂಗಿನಮರ ನೋಡಿರೆಲಿಲ್ಲ; ಎಳನೀರನ್ನು ಕುಡಿದಿರಲಿಲ್ಲ. ಎಳೆಯ 
ತೆಂಗಿನ ಕಾಯಿನಲ್ಲಿ ನೀರಿರುತ್ತೆ ಅಂತ ಪುಸ್ತಕದಲ್ಲಿ ಓದಿದ್ದೆ, ಅಷ್ಟೆ. 
ಪುಸ್ತಕಸಿಶಾಚಿಗೆ ಸಲಾಮು ಹಾಕುತ್ತೀಯೋ ಇಲ್ಲವೊ? ” 


೧೮ ಹನಳದ ದ್ವೀಪ 


“ ಆಗಬಹುದು ಸ್ವಾಮಿ. ಹಣ್ಣಾದ ಕಾಯಿನಲ್ಲಿ ಏನಿರುತ್ತೆ, 
ಅಪ್ಪಣೆ ಕೊಡಿಸುತ್ತೀರಾ? ” 

“ ಅದರೊಳಗೆ ಬೆಳ್ಳಗಿರುವ ತಿರುಳಿರುತ್ತೆ. ಮಧ್ಯದಲ್ಲಿ ಸ್ವಲ್ಪ 
ನೀರೂ ಇರುತ್ತೆ. ಆದರೆ ಅದರಿಂದ ಬಾಯಾರಿಕೆ ಇಂಗುವುದಿಲ್ಲ. ಕಾಯಿ 
ಮಾತ್ರ ತಿನ್ನು ವುದಕ್ಕೆ ಬಹಳ ರುಚಿಯಾಗಿರುತ್ತೆ.” 

ಒಂದೇ ಮರದಲ್ಲಿ ತಿಂಡಿ ತೀರ್ಥ ಎರಡೂ ಸಿಕ್ಳುತ್ತೆಯೆ! 
ರೋವರ್‌, ಇದು ಬರಿಯ. ಹವಳದ ದಿ ದ್ವೀಪವಲ್ಲ. ಹಿಂದೆ ಸ್ಪ ಕ್ಟೈರ್ಗ ಅಂತ 
ಕಥೆ ಹೇಳುತ್ತಿದ್ದರಲ್ಲ ಇದೇ ಆ ಸ್ಟ ಸ್ವರ್ಗ. ಸಮುದ್ರದಲ್ಲಿ ಸ್ಥಾ ಸಾನೆ ಇಲ್ಲೇ 
ಒಂದು ಗುಡಿಸಲು ; ಮರದ ಮೇರೆ ಊಟ ಕಿಂಡಿ ಇನ್ನ ಸಾಗಬೇಕು?” 

ಪೀಟಿರ್‌ ತನ್ನ ಟೋಪಿಯನ್ನು ಆಕಾಶಕ್ಕೆ ಎಸೆದು ಮರಳಮೇಲೆ 
ಕುಣಿದಾಡಿದನು. 

ನಮಗೆ ಮತ್ತೆ ಯಾವ ಸಾಮಾನೂ ಸಿಕ್ಕಲಿಲ್ಲ. ಜಟ! ಸಮ್ಮ 
ಬಂಡೆಗೆ ಬರುವ ಹೊತ್ತಿಗೆ ಸಂಜೆಯಾಗಿ ಕತ್ತಲೆ ಸ್ವಲ್ಪ ಸ್ವಲ್ಪವಾಗಿ 
ಕಾಲಿಡುತ್ತಿತ್ತು. ಇನ್ನೂ ಬೆಳಕಿರುವಾಗಲೇ ನಾವು ಮೂವರೂ ಸೇರಿ 
ಮರದ ಕೊಂಬೆಗಳನ್ನೂ ಎಲೆಗಳನ್ನೂ ಕಡಿದು ಒರಟೊರಬಾಗಿ ಒಂದು 
ಗುಡಿಸಲನ್ನು ಕಟ್ಟಿ ದೆವು. ಚಳಿಗಾಳಿಗಳಿಲ್ಲದೆ ಹವ ಹಿತಕರವಾಗಿದ್ದು 
ದರಿಂದ ಬಯಲಿನಲ್ಲೇ ಮಲಗಿ ರಾತ್ರಿಯನ್ನು ಕಳೆಯಬಹುದಾಗಿತ್ತು. 

ಆದರೆ ನಮ್ಮಲ್ಲಿ ಯಾರಿಗೂ ತಲೆಯ ಮೇಲೆ ನೆರಳಿಲ್ಲದೆ ಮಲಗಿ ಅಭ್ಯಾಸ 
ವಿರಲಿಲ್ಲ; ಅಲ್ಲದೆ ರಾತ್ರಿಯೇನಾದರೂ ಇಬ್ಬನಿ ಬಿದ್ದರೆ ಅಥವಾ ಮಳೆ 
ಬಂದರೆ ಆಶ್ರಯ ಫಾ. ನೆಲದ ಮೇಲೆ ಎಲೆಗಳನ್ನೂ 
ಒಣಗಿದ ಹುಲ್ಲನ್ನೂ ಹಾಸಿ ಸಿದ್ಧಮಾಡುವಹೊತ್ತಿಗೆ ಆಗಲೇ ಕತ್ತಲಾ 
ಗಿತ್ತು. ಇನ್ನು ಆಹಾರದ ಯೋಚನೆ. ಅದಕ್ಕಿಂತ ಮೊದಲು ಬೆಂಕಿ 
ಹೊತ್ತಿಸುವುದು ಹೇಗೆ ಎಂಬ ಸಮಸ್ಯೆ. ಅಲ್ಲೇನೂ ಬೆಂಕಿಯ ಕಡ್ಡಿ 
ಸಿಕ್ಕುವಂತಿಲ್ಲವಷ್ಟೆ. 

“ ಒಳ್ಳೆಯ ಸಂಕಟ ಬಂತಲ್ಲ ಏನು ಮಾಡೋಣ?” ಎಂದು 
ಪೀಟಿರ್‌ ಜಾಕಿಯ ಕಡೆಗೆ ನೋಡಿದ. ಏನು ತೊಂದರೆಯಾದರೂ 
ಜಾಕಿಯ ಮರೆ ಹೋಗುವುದು ಅಭ್ಯಾಸವಾಗುತ್ತ ಬಂತು. 


ಹವಳೆದೆ ದ್ವೀಪ ೧೯ 


ಅವನಿಗೂ ಯಾವ ಉಪಾಯವೂ ತೋರಲಿಲ್ಲ. “ ನಮ್ಮ ಹತ್ತಿರ 
ಚಕಮುಕಿ ಹತ್ತಿಯೇನೋ ಇದೆ. ಸುತ್ತಮುತ್ತ ಕಲ್ಲುಗಳೂ ಬಿದ್ದಿವೆ. 
ಆದರೆ ಉಕ್ಕಿನ ತುಂಡಿಲ್ಲಜಿ ಬೆಂಕಿ ಹತ್ತುವುದಿಲ್ಲ. ಪ್ರಯತ್ನ ಮಾಡ 
ಬಹುದು. ” ಎಂದು ಎರಡು ಕಲ್ಲನ್ನು ಒಂದಕ್ಕೊಂದು ಹೊಡೆದು ನೋಡಿ 
ದನು. ಅದರಿಂದೇನೂ ಫಲವಾಗಲಿಲ್ಲ. 

ಪೀಟಿರಿಗೆ ಇದ್ದಕ್ಕಿದ್ದ ಹಾಗೆಯೇ ಬುದ್ಧಿ ಚುರುಕಾಯಿತು. 

“ ನಾನು ಉಪಾಯ ಹೇಳಿಕೊಡುತ್ತೇನೆ, ಕೇಳಿ. ನಮ್ಮ ಟಿಲಿ 
ಸ್ಕೋಪಿನ ತುದಿಯಲ್ಲಿ ಭೂತಕನ್ನ ಡಿಯಿದ್ದೇ ಇದೆ. ಅದನ್ನು ಚಾ? 

“ ಸರಿಯೆ, ಈಗ ರಾತ್ರಿಯ ಹೊತ್ತು. ಆದರೂ ನೀನು ಬಾ 
ಅಂದರೆ ಸೂರ್ಯ ಬರದೇ ಇರುತ್ತಾನೆಯೆ! ಬೆಂಕಿ ಸಿಕ್ಕಿದ ಹಾಗೆಯೇ! ” 

ಪೀಟರ್‌ ಮಾತೇ ಆಡಲಿಲ್ಲ. ಜಾಕಿ ಸ್ವಲ್ಪ ಹೊತ್ತು ಯೋಚಿಸಿ 
ಕೊನೆಗೆ “ ಭಯವಿಲ್ಲ ಬೆಂಕಿಮಾಡಿಕೊಡುತ್ತೇನೆ” ಎಂದು ಒಂದು 
ಗಿಡದ ಸಣ್ಣ ಕೊಂಬೆಯನ್ನು ಕತ್ತರಿಸಿ ಎಲೆಗಳನ್ನು ಸವರಿಹಾಕಿದನು. 
“ ಹೀಗೆ ಬೆಂಕಿ ಮಾಡುವ ವಿಧಾನವನ್ನು ಎಲ್ಲೋ ಓದಿದ್ದೆ. ಎಲ್ಲಿ, ಆ 
ಹುರಿಯನ್ನು ಕೊಡು.'? ಎನ್ನುತ್ತಾ ಹುರಿಯನ್ನು ಕೊಂಬೆಗೆ ಕಟ್ಟ 
ಒಂದು ಬಿಲ್ಲನ್ನು ತಯಾರು ಮಾಡಿದನು. ಅನಂತರ ಒಣಗಿ ಬಿದ್ದಿದ್ದ 
ದಪ್ಪ ಕಡ್ಡಿಯೊಂದನ್ನು ತೆಗೆದುಕೊಂಡು ಅದರ ತುದಿಗಳನ್ನು ಬಾಣ 
ದಂತೆ ಮೊನಚುಮಾಡಿ, ಅದನ್ನು ಬಿಲ್ಲಿನ ನಾರಿಗೆ ಸಿಕ್ಕಿಸಿದನು. 
ನಮ್ಮಲ್ಲಿದ್ದ ಚಕಮುಕಿ ಹತ್ತಿಯನ್ನು ಮರದ ಚೂರಿನ ಮೇಲಿಟ್ಟು 
ಬಾಣದ ತುದಿಯನ್ನು ಅದಕ್ಕೆ ಚುಚ್ಚಿದಂತೆ ಮಾಡಿ ಬಿಲ್ಲಿನ ಸಹಾಯ 
ದಿಂದ ಅದನ್ನು ಬೈರಿಗೆ ತಿರುಗಿಸಿದಂತೆ ಒಂದೇ ಸಮನೆ ವೇಗವಾಗಿ 
ತಿರುಗಿಸಿದನು. ಅರ್ಧ ನಿಮಿಷದೊಳಗೆ ಹತ್ತಿ ಹೊಗೆಯಾಡಿತು. 
ಒಂದು ನಿಮಿಷದೊಳಗೆ ಉರಿ ಕಾಣಿಸಿತು. ಕಾಲು ಫೆಂಟಿಯೊಳಗೆ 
ಸಮಾರಾಧನೆ ಅಡಿಗೆಗಾದರೂ ಆಗುವಷ್ಟು ದೊಡ್ಡ ಬೆಂಕಿಯನ್ನು 
ಹತ್ತಿಸಿ ಅದರ ಸುತ್ತಲೂ ತೆಂಗಿನಕಾಯಿ ತಿನ್ನುತ್ತಾ ಕುಳಿತೆವು. 
ಬೆಂಕಿಯ ಜ್ವಾಲೆ ಚಿಟಗುಟ್ಟುತ್ತಾ ನಮ್ಮ ಪರ್ಣಶಾಲೆಯನ್ನು ಬೆಳಕಿ 
ನಿಂದ ತೊಳಗಿತು. 


೨೦ ಹವಳೆದ ದ್ವೀಪ 


ಅಂದು ರಾತ್ರಿ ನಮ್ಮ ಎಲೆಛಾವಣಿಯ ನಡುವೆ ಇಣಿಕಿ ನೋಡು 
ನಕ್ಷತ್ರಗಳೇ ನಮ್ಮ ರಕ್ಷಣೆಗೆ ಕಾವಲು; ದೂರದಿಂದ ಕೇಳಿಬರು 
ಸಮದ್ರದ ಗರ್ಜನೆಯೇ ನಮ್ಮ ಜೋಗುಳ. 


05 5. 


ತ್ರ 
ತ್ತ್ವ 


ಫ್ಲಿ 
ಬೆಟ್ಟದ ಮೇಲೆ 


ಮಾರನೆಯ ದಿನ ಬೆಳಗ್ಗೆ ಸೂರ್ಯನ ಕರಣಗಳು ಎಲೆಗಳ 
ನಡುವೆ ತೂರಿಬಂದು ನನ್ನ ಮುಖವನ್ನು ಮುತ್ತಿದವು. ಮ್ಛೈ ಕ್ಸೈ 
ಹಗುರವಾಗಿ, ಮನಸ್ಸು ಉಲ್ಲಾ ಸವಾಗಿ, ಕಣ್ಣು ತೆರೆಯುವುದೀ ಒಂದು 
ಸೌಭಾಗ್ಯವೆಸ್ಸಿ ಸಿತು. ಆ ಸುಖವನ್ನು ಸವಿಯುತ್ತಾ ಸ್ವಲ್ಪ ಹೊತ್ತು 
ಸುಮ್ಮನೆ ಮಲಗಿದ್ದೆ. ಪೀಟರ್‌ ಮಲಗಿದ್ದ ಕಡೆಗೆ ಬಾಗಿದ್ದ ಸಣ್ಣ 
ದೊಂರ ಕೊಂಬೆಯ ಮೇಲೆ ಒಂದು ಗಿಣಿ ತನ್ನ ಪಂಚವರ್ಣದ ಗರಿ 
ಗಳನ್ನು ಮೆರೆಯಿಸುತ್ತ ಕುಳಿತಿತ್ತು. ಆ ಕಡೆ ಈ ಕಡೆ ಕಣ್ಣು ತಿರು 
ಗಿಸುತ್ತಿದ್ದು ಕೊನೆಗೆ ಕೆಳಕ್ಕೆ ಬಗ್ಗಿತು. ಪೀಟರ್‌ ಬಾಯಿ ತೆರೆದು 
ಕೊಂಡು ನಿದ್ರಿಸುತ್ತಿದ್ದ. ಗಿಣಿ ಅವನ ಬಾಯೊಳಕ್ಕೆ ಇಣಿಕಿನೋಡು 
ತ್ತಿತ್ತು; ಅದರ ಕಾಲೇನಾದರೂ ಜಾರಿದ್ದರೆ ಸರಿಯಾಗಿ ಸೀಟರನ 
ಬಾಯಿಗೇ ಬೀಳುತ್ತಿತ್ತು. ನಾನು ಹೀಗೆಂದುಕೊಳ್ಳುವ ಹೊತ್ತಿಗೆ ಸರಿ 
ಯಾಗಿ ಅದು ಇನ್ನೂ ಸ್ವಲ್ಪ ಕೆಳಕ್ಕೆ ಬಾಗಿ ಅವನ ಮುಖದ ಹತ್ತಿರ 
ದಲ್ಲೇ ಒಂದು ಕೂಗು ಹಾಕಿತು. ಪೀಟಿರ್‌ ಬೆದರಿ ಮೇಲಕ್ಕೆ ನೆಗೆ 
ದನು ಆ ಹುಚ್ಚು ಗಿಣಿ ಹಾರಿ ಹೋಯಿತು. 

«ಆ ಹಕ್ಕಿಯ ದಿಟ್ಟತನ ನೋಡಿದೆಯೂ! '' ಎನ್ನುತ್ತ ಪೀಟಿರ್‌ 
ಕಣ್ಣು ಹೊಸಕಿಕೊಂಡು *: ಘೆಂಟಿಯೆಷ್ಟು? >’ ಎಂದು ಕೇಳಿದ. 

“ ಸಮುದ್ರದ ತಳಕ್ಕೆ ಹೋಗಿ ನೋಡಬೇಕು ; ನನ್ನ ಗಡಿಯಾರ 
ಅಲ್ಲಿದೆ.'' 

ತಾನು ಎಲ್ಲಿದ್ದೇನೆನ್ನುವುದು ಸೀಟಿರಿಗೆ ಆಗ ನೆನಪಾಯಿತು. 


ಬೆಟ್ಟದ ಮೇಲೆ ೨೧ 


ಎದ್ದು ಒಂದು ಬಾರಿ ಆಕಾಶದ ಕಡೆಗೂ ಸಮುದ್ರದ ಕಡೆಗೂ ತಿರುಗಿ 
ನೋಡಿ, ಬೇಗಬೇಗನೆ ತನ್ನ ಬಟ್ಟೆ ಗಳನ್ನು ಕಿತ್ತೊಗೆದು “ ಹುರ್ರಾ'' 
ಎಂದು ಕೂಗುತ್ತಾ ಓಡಿಹೋಗಿ ನೀರಿಗೆ ನೆಗೆದನು. ಅವನ ಕೂಗಿ 
ನಿಂದ ಜಾಕಿಗೂ ಎಚ್ಚರವಾಯಿತು. ನೀಟಿರ್‌ ಈಜುವುದಕ್ಕೆ ಹೋಡದು 
ದನ್ನು ಕಂಡು ಅವನೂ ಓಡಿಹೋಗಿ ನೀರಿಗೆ ಬಿದ್ದನು. ಅನನು 
ಈಜುವುದರಲ್ಲೂ ಮುಳುಗುವುದರಲ್ಲೂ ಪ್ರವೀಣ. ನಾನೂ ನಿಧಾನ 
ವಾಗಿ ಅನರನ್ನು ಹಿಂಬಾಲಿಸಿದೆ. ನನಗೂ ಈಜುನುದೂ ಮುಳುಗು 
ವುದೂ ಚೆನ್ನಾಗಿ ಬರುತ್ತದೆ. ಪೀಟರ್‌ ಸ್ವಲ್ಪಮಟ್ಟಿಗೆ ಈಜು ಕಲಿತಿದ್ದ 
ನಾದರೂ ಮುಳುಗುವುದು ಏನೇನೂ ಬರುತ್ತಿರಲಿಲ್ಲ. ಅವನು ದಡದ 
ಹತ್ತಿರವೇ ಈಜಲೆಂದು ಬಿಟ್ಟು ನಾನು ಜಾಕಿಯೊಡನೆ ಆಳವಾದ ನೀರಿಗೆ 
ಹೋದೆ, ಚೆನ್ನಾಗಿ ಬಿಸಿಲು ಕಾಯುತ್ತಿದ್ದುದರಿಂದ ಶೀತವಾಗುವ ಭಯ 
ನೇನೂ ಇಲ್ಲದೆ ನಾವು ಎರಡು ಮೂರು ಘಂಟಿಯಕಾಲ ನೀರಿನಲ್ಲಿಯೇ 
ಇದ್ದೆವು. ಇಪ್ಪತ್ತು ಮೂವತ್ತು ಅಡಿ ಆಳವಿದ್ದರೂ ನೀರು ಶಾಂತ 
ವಾಗಿದ್ದುದರಿಂದ ಸಮುದ್ರದ ತಳ ಕಾಣ್ತಿತ್ತು. ಮುಳುಗಿ ನೋಡಿದರೆ 
ಅಲ್ಲಿಯೇ ಸೊಗಸಾದ ಉಪವನನಿದ್ದಂತೆ ತೋರಿತು. ಎಲ್ಲಾ ಕಡೆ 
ಯಲ್ಲೂ ವಿಚಿತ್ರಾಕಾರದ ವಿವಿಧ ಬಣ್ಣದ ಹನಳಗಳು ತುಂಬಿದ್ದವು. 
ಸುಂದರವಾದ ತೆಳುಗೆಂಪಿನ ಬಣ್ಣದಿಂದ ಕೂಡಿ ಗಿಡಗಳಂತೆ ಕೊಂಬೆ 
ಯಾಗಿ ಹೊರಟದ್ದ ಹವಳಗಳೇ ಹೆಚ್ಚು. ಅವುಗಳ ಮೇಲೆ ಬೇರೆ 
ಬೇರೆ ಜಾತಿಯ ಸಮುದ್ರದ ಬಳ್ಳಿಗಳು ಬೆಳೆದು ಗಿಡದಿಂದ ಗಿಡಕ್ಕೆ 
ತೋರಣ ಕಟ್ಟದಂತಿತ್ತು. ನಡುವೆ ಕೆಂಪು, ನೀಲಿ, ಹಳದಿಯ ಮೀನು 
ಗಳು ಓಡಾಡುತ್ತಿದ್ದುವು. 

ಸ್ನಾನ ಮುಗಿದ ಮೇಲೆ ಮತ್ತೆ ನಮ್ಮ ಗುಡಿಸಲಿಗೆ ಬಂದು, 
ಭೂತಕನ್ನಡಿಯ ಸಹಾಯದಿಂದ ಬೆಂಕಿಹತ್ತಿಸಿ, ಸಮುದ್ರದ ತಳದಿಂದ 
ಆರಿಸಿ ತಂದಿದ್ದ ಚಿಪ್ಪು ಮೀನುಗಳನ್ನು ಬೇಯಿಸಿದೆವು. ಅದೇ ನಮಗೆ 
ಬೆಳಗಿನ ಆಹಾರ. 

ತಿಂಡಿಯ ಯೋಚನೆ ಕಳೆದಮೇಲೆ ನಮ್ಮ ಗುಡಿಸಿಲಿನ ಹತ್ತಿರವೇ 
ಇದ್ದ ಬೆಟ್ಟವನ್ನು ಹತ್ತಿ ಆ ದ್ವೀಪದ ಸ್ವರೂಸವೇನೆಂದು ತಿಳಿದು 


೨೨ ಹವಳದ ದ್ವೀಪ 


ಕೊಳ್ಳಲು ಹೊರಟವು. ಸಮುದ್ರದ ದಡವನ್ನೇ ಅನುಸರಿಸಿ ಸ್ವಲ್ಪ ದೂರ 
ನಡೆದ ಮೇಲೆ ಕಣಿನೆಯೊಂದರಿಂದ ಹರಿದು ಬರುತ್ತಿದ್ದ ಸಣ್ಣ ತೊರೆ 
ಸಿಕ್ಕಿತು. ಅಲ್ಲಿಂದ ನಾವು ತೀರವನ್ನು ಬಿಟ್ಟು ಕಣಿವೆಯ ಮೂಲಕ 
ದ್ವೀಪದ ಒಳಭಾಗವನ್ನು ಪ್ರವೇಶಿಸಿದೆನು. ನಮ್ಮ ಇಕ್ಕೆ ಲದಲ್ಲಿಯೂ ಎತ್ತರ 
ವಾದ ಬೆಟ್ಟಗಳು. ಕಣಿವೆಯಲ್ಲಿ ಬೇಕಾದಷ್ಟು ಮರಗಳೂ ಪೊದೆಗಳೂ 
ಇದ್ದುದರಿಂದ ಮುಂದುವರಿಯುವುದು ಸ್ವಲ್ಪ ಕಷ್ಟವೇ ಆದರೂ ಪ್ರಕ್ಛ 
ತಿಯ ಸೌಂದರ್ಯವನ್ನು ನೋಡುವುದರಲ್ಲಿ ನಮ್ಮ ಆಯಾಸ ಮರೆತೇ 
ಹೋಯಿತು. ಸುಮಾರು ಅರ್ಥಘಿಂಟಿ ತೊರೆಯ ದಡದಲ್ಲೇ ನಡೆದು 
ಗಿಡಮರಗಳು ಹೆಚ್ಚಿಲ್ಲದೆ ಬರಿಯ ಕಲ್ಲುಗಳಿದ್ದ ಒಂದು ಸ್ಥಳವನ್ನು 
ಹುಡುಕಿ ಅಲ್ಲಿಂದ ಬೆಟ್ಟವನ್ನು ಏರಿದೆವು. ಜಾಕಿ ನಮಗಿಂತ ಶಕ್ತಿ 
ವಂತನೂ ಧೈರ್ಯಸ್ಥನೂ ಆದ್ದರಿಂದ ಅವನನ್ನೇ ಮುಂದೆ ಬಿಟ್ಟೆ ವು. 
ಅವನ ಹಿಂದೆ ಪೀಟರ್‌. ಹಿಂಗಾವಲಿಗೆ ನಾನು. 

ಹೀಗೆ ಒಂದು ಫರ್ಲಾಂಗು ದೂರ ಹೋದಮೇಲೆ ಜಾಕಿ ದೊಡ್ಡ 
ಎಲೆಗಳುಳ್ಳ ಮರವೊಂದನ್ನು ತೋರಿಸಿ “ ಆ ಮರವನ್ನು ನೋಡಿದಿರಾ? 
ಅದಕ್ಕೆ ಬ್ರೆಡ್‌ಮರವೆಂದು ಹೆಸರು. ಪ್ರಪಂಚದಲ್ಲೆಲ್ಲಾ ಪ್ರಸಿದ್ಧವಾದ 
ಮರ'' ಎಂದನು. 

ಹೀಟರ್‌ " ನಾನು ಪ್ರಸಂಚಕ್ಕೆ ಸೇರಿದವನಲ್ಲನೇನೊ. ಅದರ 
ಪ್ರಸಿದ್ಧಿ ನನ್ನ ಕಿನಿಯವರೆಗೆ ಬಂದಿಲ್ಲ'' ಎಂದನು. 

“ಅಯ್ಯೋ ಪೆದ್ದ ಭಟ್ಟ! ಈಗಲಾದರೂ ಅದರ ವಿಷಯ ತಿಳಿದುಕೊ. 
ಈ ಮರ ದಕ್ಷಿಣ ಸಾಗರದ ದ್ವೀಸಗಳಲ್ಲೆಲ್ಲಾ ಹೇರಳವಾಗಿ ಬೆಳೆಯು 
ತ್ತದೆ. ವರ್ಷಕ್ಕೆ ಮೂರು ಸಾರಿ ಫಲಬಿಡುತ್ತದೆ. ಇದರ ಹಣ್ಣು 
ಬೇಯಿಸಿ ಒಳ್ಳೆಯ ರುಚಿಯಾದ ಕೊಟ್ಟ ಮಾಡಬಹುದು. ಅದರಿಂದಲೇ 
ಈ ಮರಕ್ಕೆ ಬ್ರೆಡೌಮರ ಎನ್ನುವ ಹೆಸರು ಬಂದದ್ದು.” 

«« ಈಗ ತಾನೆ ನಾನು ಬ್ರೆಡ್‌ ಜ್ಞಾಪಿಸಿಕೊಳ್ಳುತ್ತಿದ್ದೆ. ಎಂಥ 
ದ್ವೀನವಯ್ಯಾ ಇದು! ಏನು ಬೇಕು ಅಂದರೂ ಸಿಕ್ಕುತ್ತೆ. ನಮ್ಮೂರಿನಲ್ಲಿ 
ಲೆಮನೆಡ್‌ ಮಂತಾದ್ದನ್ನು ಸೀಸೆಗಳಲ್ಲಿ ತುಂಬಿಡುವಂತೆ ಇಲ್ಲಿ ಕಾಯಿ 
ಗಳಲ್ಲಿ ತುಂಬಿಟ್ಟಿದಾರೆ. ಮರದಮೇಲೆ ಬ್ರೆಡ್‌ ಬೆಳೆದು ಸಿದ್ಧವಾಗಿದೆ 9 


ಬೆಟ್ಟಿದ ಮೇಲೆ ತಷ್ಟಿ 


“ ನಿಜ, ಇಲ್ಲಿ ಸಿಕ್ಕುವ ಪದಾರ್ಥಗಳನ್ನು ಬುದ್ಧಿವಂತಿಕೆಯಿಂದ 
ಉಪಯೋಗಿಸಿಕೊಂಡರೆ ನಾವು ಸುಖವಾಗಿ ಜೀವನ ಮಾಡಬಹುದು." 

«« ಅದೆಲ್ಲಾ ಸರಿಯೆ ; ಆದರೆ ಇದೇ ಬ್ರೆಡ್‌ಮರ ಅಂತ ಚೆನ್ನಾಗಿ 
ಗೊತ್ತು ತಾನೆ? ಇಲ್ಲವೆ ತಪ್ಪು ತಿಳಿದುಕೊಂಡು ಆಕಾಶದ ಅರಮನೆ 
ಕಟ್ಟುತ್ತಾ ಇದ್ದೀಯೊ 9? 

“ ಸಂದೇಹವೇನೂ ಇಲ್ಲ. ಈ ಮರದ ವರ್ಣನೆ ಓದಿದ್ದು 
ಚೆನ್ನಾಗಿ ನೆನಪಿದೆ. ಓದಿದ್ದೆಲ್ಲಾ ನೆನಸಿದ್ದರೆ ಇನ್ನೂ ಎಷ್ಟೋ ಮರ 
ಗಳನ್ನು ಗುರುತಿಸಬಹುದು. ನಾನು ಸರ್ವಜ್ಞನಲ್ಲ ಅಂತ ಆಗಲೇ 
ಹೇಳಲಿಲ್ಲವೆ?? 

ವಯಸ್ಸಾದವರು ಹುಡುಗರನ್ನು ಹೊಗಳಿ ಉಕ್ತೇಜನ ಕೊಡು 
ವಂತೆ ಪೀಟರ್‌ ಜಾಕಿಯ ಬೆನ್ನುತಟ್ಟದ. “ ಪರವಾಯಿಲ್ಲ, ಮಗು. 
ನಿನ್ನ ವಯಸ್ಸಿಗೆ ಮೀರಿದ ತಿಳಿವಳಿಕೆ ಸಂಪಾದಿಸಿದ್ದೀಯೆ. ಹುಡ.ಗ 
ನಾದರೂ ಬುದ್ಧಿಶಾಲಿ, ಹೀಗೇ ವ್ಯಾಸಂಗ ಮಾಡುತ್ತಾ ಇದ್ದರೆ ಅಭಿ 
ವೃದ್ಧಿಗೆ ಬು ಬ್‌ 

ಹೀಟರ್‌ ಮಾತು ಮುಗಿಸುವುದರೊಳಗೆ ಜಾಕಿ ಅವನನ್ನು ನೂಕಿ 
ಮೃದುವಾದ ಎಲೆಗಳಿದ್ದ ಪೊದೆಯ ಮೇಲೆ ಬೀಳಿಸಿದನು. ಅಲ್ಲಿ ಸುಪ್ಪ 
ತ್ರಿಗೆಯಂತೆ ಸುಖವಾಗಿದ್ದದ್ದರಿಂದ ಹೀಟರ್‌ ಬಿಸಿಲು ಕಾಯಿಸುತ್ತ 
ಅಲ್ಲಿಯೇ ಮಲಗಿದ. ನಾವಿಬ್ಬರೂ ಬ್ರೆಡ್‌ ಮರವನ್ನು ಪರೀಕ್ಷಿಸುತ್ತ 
ನಿಂತೆವು. ಅದರ ಬುಡ ಎರಡಡಿ ದಪ್ಪವಿರಬಹುದು. ಸುಮಾರು 
ಇಪ್ಪತ್ತು ಅಡಿಯವರೆಗೂ ನೀಳವಾಗಿ ಬೆಳೆದು ಅಲ್ಲಿಂದ ಮೇಲೆ ಸುಂದರ 
ವಾಗಿ ಕೊಂಬೆಗಳು ಹರಡುತ್ತವೆ. ಎಲೆಗಳು ಹತ್ತು ಹನ್ಸೆರಡು ಅಂಗುಲ 
ದಷ್ಟು ಉದ್ದವಾಗಿ ಅಂಚಿನಲ್ಲಿ ಗರಗಸದಂತೆ ಹಲ್ಲುಹಲ್ಲಾ ಗಿವೆ. ಸ್ವಲ್ಪ 
ಕಪ್ಪು ಮಿಶ್ರವಾದ ಹಸುರು ಬಣ್ಣ. ಮರದ ತುಂಬ ಹೆಸುರುಗಾಯಿಗಳೂ; 
ದೋಕರೆಗಾಯಿಗಳ್ಕೂ ಮಾಗಿ ಚಿನ್ನದ ಬಣ್ಣವನ್ನು ತಳೆದಿದ್ದ ಹಣ್ಣು 
ಗಳೂ ಗೊಂಚಲು ಗೊಂಚಲಾಗಿ ಬಿಟ್ಟಿದ್ದವು. ಹಣ್ಣಿನ ಆಕಾರ ಬಹು 
ಮಟ್ಟಗೆ ಗುಂಡು; ಮಧ್ಯದಲ್ಲಿ ಆರಂಗುಲ ದಪ್ಪವಿರಬಹುದು ; ಹೊರ 
ಭಾಗವೆಲ್ಲ ಸ್ವಲ್ಪ ಒರಟು. ಒಂದೊಂದು ಗೊಂಚಲಿನಲ್ಲೂ ಎರಡು 


೨೪ ಹನಳದ ದ್ವೀಪ 


ಅಥನಾ ಮೂರು ಹಣ್ಣುಗಳಿದ್ದವು. ನಾವು ಬೆಟ್ಟದ ಮೇಲಕ್ಕೆ ಹೋಗುವ 
ಆತುರದಲ್ಲಿದ್ದೆ ವಾದ್ದರಿಂದ ಹಣ್ಣುಗಳನ್ನು ಕೊಯ್ಯಲಿಲ್ಲ. 

ಬೆಟ್ಟದ ನೆತ್ತಿಯ ಮೇಲೆ ನಿಂತು ನೋಡಿದಾಗ ದ್ವೀಪದ 
ಸೌಂದರ್ಯ ನೂರುಮಡಿ ಹೆಚ್ಚಿದಂತಾಯಿತು. ದ್ವೀಪದ ಮಧ್ಯದಲ್ಲಿ 
ಎರಡು ದೊಡ್ಡ ಬೆಟ್ಟ ಗಳಿದ್ದವು. ನಾವು ಹತ್ತಿದ್ದೇ ಅವೆರಡರಲ್ಲಿ ಸ್ವಲ್ಪ 
ಚಿಕ್ಕದು. ಜೊತೆಗೆ ನಾಲ್ಕೈದು ಸಣ್ಣ ಗುಡ್ಡಗಳು. ಅವುಗಳ ಪಕ್ಕಗಳ 
ಲಿಯೂ ನಡುನೆ ಇದ್ದ ಕಣಿನೆಗಳಲ್ಲಿಯೂ ನೆಲ ಕಾಣದಂತೆ ಗಿಡ ಮರ 
ಗಳು ಬೆಳೆದು ಪ್ರಕೃತಿದೇನಿ ಹಸುರು ಸೀರೆಯನ್ನು ಬೈಂತೆ ಕಾಣುತ್ತಿತ್ತು. 
ಅಲ್ಲಲ್ಲಿ ಸಣ್ಣ ಹೊಳೆಗಳು ಕಾಡಿನ ಮಧ್ಯೆ ನುಸುಳಿಕೊಂಡು ಹೋಗಿ 
ಒಂದೆರಡು ಕಡೆ ಪ್ರಪಾತಗಳಲ್ಲಿ ಧುಮುಕುತ್ತಿದ್ದವು. ನಮ್ಮೆದುರಿನ 
ಬೆಟ್ಟಕ್ಕೂ ನಮಗೂ ನಡುವೆ ಇದ್ದ ಕಣಿನೆಯನ್ನು ದಾಟ ಅದರ 
ಮೇಲೂ ಹತ್ತಿದೆವು. ಅಲ್ಲಿಂದ ದ್ವೀಪದ ಎಲ್ಲಾ ಭಾಗನನ್ನೂ ನೋಡ 
ಬಹುದಾಗಿತ್ತು. ಬೆಟ್ಟದ ತಸ್ಪಲಿಗೂ ಸಮುದ್ರಕ್ಕೂ ನಡುನೆ ಹೆಸುರಿ 
ನಿಂದ ತುಂಬಿದ ಮೈದಾನವಿತ್ತು. ಅದರಿಂದಾಚೆಗೆ ಹರಡಿದ್ದ ಮರಳಿನ 
ದಡದಿಂದ ಅರ್ಥ ಮೈಲಿ ಅಥವಾ ಒಂದು ಮೈಲಿ ದೂರದಲ್ಲಿ ಬಂಡೆಯ 
ಸಾಲು. ನಾವು ಮೊದಲೇ ಊಹಿಸಿದ್ದಂತೆ ಆ ಸಾಲು ದ್ವೀಪದ ಸುತ್ತಲೂ 
ಹಬ್ಬಿತ್ತು. ಸಮುದ್ರವು ಎಷ್ಟೇ ಶಾಂತವಾಗಿದ್ದರೂ ಈ ಬಂಡೆಗಳ 
ಮೇಲೆ ಯಾವಾಗಲೂ ಅಲೆಗಳ ಬಡಿತನಿದ್ದೇ ಇರುತ್ತದೆ. ಎರಡು 
ಮೂರು ಸ್ಥಳಗಳಲ್ಲಿ ಬಂಡೆಯ ಸಾಲು ಒಡೆದು ಒಳಗಡಲಿಗೆ ಬಾಗಿಲು 
ಮಾಡಿದಂತಿತ್ತು. ನಮ್ಮ ಹಡಗು ಒಡೆದು ಹೋದ ಸ್ಥಳದಲ್ಲಿ ಬಾಗಿಲಿನ 
ಎರಡು ಕಡೆಯಲ್ಲೂ ತೆಂಗಿನ ಮರದಿಂದ ಮುಚ್ಚಿದ್ದ ಸಣ್ಣ ನಡುಗಡ್ಡೆಗಳು 
ದಾರಿ ತೋರಿಸುವುದಕ್ಕೋ ಎಂಬಂತೆ ನಿಂತಿದ್ದವು. ನಮ್ಮ ದ್ವೀಪದ 
ಸುತ್ತ ಐದಾರು ಮೈಲಿಯ ದೂರದೊಳಗೆ ಕೆಲವು ಸಣ್ಣ ಸಣ್ಣ ದ್ವೀಸಗಳಿ 
ದ್ದವು. ತೆಂಗಿನ ಮರಗಳ ಹೊರತು ಆ ದ್ವೀಪದಲ್ಲಿ ನಮಗೆ ಮತ್ತೇನೂ 
ಕಾಣುವ ಹಾಗಿರಲಿಲ್ಲ. ಜನವಸತಿಯ ಗುರುತಂತೂ ಏನೇನೂ ಇರಲಿಲ್ಲ. 


೪ 


ಹುಲಿನೀನಿನೊಡನೆ ಹೋರಾಟ 

ಅಂದಿನಿಂದ ಕೆಲವು ದಿನ ನಾವು ಗುಡಿಸಲಿನಿಂದ ಹೆಚ್ಚು ದೂರ 
ತಿರುಗಾಡಲಿಲ್ಲ. ಇದ್ದ ಸ್ಥಳವನ್ನು ಸರಿಪಡಿಸಿಕೊಂಡು ಗುಡಿಸಲನ್ನು 
ಭದ್ರ ಪಡಿಸಿದ ಮೇಲೆ ನಮ್ಮ ಮುಂದಿನ ಗತಿಯೇನು ಎಂಬ ಯೋಚನೆ 
ಬಲವಾಯಿತು. ದ್ರೀಪನೇನೋ ಬಹಳ ರಮ್ಯವಾದದ್ದು. ಆಹಾರಕ್ಕೆ 
ಕೊರತೆಯಿಲ್ಲ ನಮಗೆ ಆವಶ್ಯಕವಾದ ಪದಾರ್ಥಗಳೆಲ್ಲಾ ಸಿಕ್ಕುತ್ತವೆ, 
ಹವ ಹಿತಕರವಾಗಿದೆ, ಎಂದು ಅದರ ಗುಣಗಳನ್ನು ಎಷ್ಟೇ ಬಣ್ಣಿ ಸಿದರೂ 
ಪುನಃ ನಮ್ಮ ಮಾತೃ ಭೂಮಿಯನ್ನೂ ಬಂಧು ಮಿತ್ರರನ್ನೂ ನೋಡದೆ 
ಜೀವಮಾನವನ್ನೆಲ್ಲಾ ಅಲ್ಲಿಯೇ ಕಳೆಯುವುದೆಂದರೆ ಕಷ್ಟ. ಅಷ್ಟೇ 
ಅಲ್ಲದೆ ದ್ವೀಪದಲ್ಲಿ ಜನಗಳಿರುವರೇ, ಇದ್ದರೆ ಅವರೆ ಸ್ವಭಾನವೆಂಥಾದ್ದು, 
ಎಂಬ ಯೋಚನೆ ಬೇರೆ. ತೀರದ ಹತ್ತಿರವೇ ಇದ್ದರೆ ಯಾನ್ರದಾದರೂ 
ಹಡಗು ಕಣ್ಣಿಗೆ ಬೀಳಬಹುದು, ಅದರ ಸಹಾಯದಿಂದ ಮತ್ತೆ ನಾವು 
ನಾಗರಿಕತೆಯ ಮುಖ ಕಾಣಬಹುದು, ಎಂಬ ಆಸೆಯಿಂದ ಕೆಲವು ದಿನ 
ಕರೆಯ ಹತ್ತಿರದಲ್ಲೇ ಒಡಾಡಿಡೆವು ಆದಕೆ-ದಿನ ಕಳೆದ ಹಾಸೆಲ್ಲಾ 
ನಮ್ಮ ಆಸೆ ದೂರವಾಗುತ್ತ ಬಂತು. ಇನ್ನು ದ್ವೀಪದಲ್ಲೇ ಇದ್ದು 
ಸಾಧ್ಯವಾದಷ್ಟು ಅನುಕೂಲಗಳನ್ನು ಕಲ್ಪಿಸಿಕೊಳ್ಳುವುದೊಂದೇ ದಾರಿ. 

ಅದುವರೆಗೂ ತೆಂಗಿನಕಾಯಿ, ಹೆಣ್ಣು ಹೆಂಸಲುಗಳನ್ನೇೇ ತಿಂದು 
ಬೇಸರವಾಗಿ, ಬೇರೆ ಆಹಾರವನ್ನು ಹುಡುಕುವ ಯೋಚನೆ ಮಾಡಿದೆವು. 
ಪೀಟರ್‌ ನಮ್ಮಲ್ಲಿದ್ದ ಹುರಿಯನ್ನೇ ಉಪಯೋಗಿಸಿ ಗಾಳ ಮಾಡಿ 
ಕೊಂಡು ಮೀನು ಹಿಡಿಯುವ ಪ್ರಯತ್ನ ಮಾಡಿದ. ಆದರೆ ದಾರದ 
ಉದ್ದ ಸಾಲದು; ಅಲ್ಲದೆ ನಮಗೆ ದೋಣಿಯಿಲ್ಲದ್ದರಿಂದ ದಡದ ಹತ್ತಿರ 
ಸಿಕ್ಕಿದ ಸಣ್ಣ ಸಣ್ಣ ಮೀನುಗಳನ್ನೇ ಹಿಡಿಯಬೇಕು, ಒಂದು ದಿನ 
ವಂತೂ ಹೀಟರ್‌ ಘಂಟಿಗಟ್ಟಲೆ ನೀರಿನ ಬಳಿ ನಿಂತು ಒಂದು ಮೀನೂ 
ಸಿಕ್ಕದೆ ಕೇಗಿಕೊಂಡು ಬಂದು “ ಜಾಕಿ, ನನ್ನನ್ನು ಬೆನ್ನಮೇಲೆ ಕೂರಿಸಿ 
ಕೊಂಡು ನೀನು ಈಜುವುದಾದರೆ ಏನಾದರೂ ದೊಡ್ಡ ಮೀನು ಹಿಡಿಯ 
ಬಹುದು. ನನಗೆ ತೆಂಗಿನಕಾಯಿ ತಿಂದು ಸಾಕಾಗಿದೆ” ಎಂದನು. 


೨೬ ಹವಳದ ದ್ವೀಪ 


“ ನಿನಗೆ ಅಷ್ಟೊಂದು ಬೇಸರವಾಗಿದೆಯೆಂದು ನನಗೇನು ಗೊತ್ತು, 
ಹೀಟರ್‌ ? ಮೊದಲೇ ಹೇಳಿದ್ದರೆ ಏನಾದರೂ ಉಪಾಯ ಹುಡುಕಬಹು 
ದಾಗಿತ್ತು. . . ಸಾಧ್ಯವಾದರೆ ಒಂದು ದೋಣಿ ಕಟ್ಟೋಣ.” 

“ ಅದು ಬಹಳ ದಿನ ಹಿಡಿಯುತ್ತೆ. ಹಸಿವಿನಿಂದ ನನ್ನ ಹೆಣ 
ಬಿದ್ದಮೇಲೆ ನೀನು ದೋಣಿಯಲ್ಲಿ ಕೂತು ಮೀನು ಹಿಡಿಯುನೆಯಂತೆ. 
ಇವೊತ್ತೇ ಏನಾದರೂ ಮಾಡಬೇಕು. ” 

“ ಹಾಗಾದರೆ ಒಂದು ಮರ ಕಡಿದು ದಿಮ್ಮಿಯನ್ನು ನೀರಿನಲ್ಲಿ 
ತೇಲಿಬಿಡೋಣ. ಮೀನು ಹಿಡಿಯಬೇಕಾದಾಗ ಈಜಿಕೊಂಡು ಹೋಗಿ 
ದಿಮ್ಮಿಯ ಮೇಲೆ ಕುಳಿತುಕೊಳ್ಳ ಬಹುದು. ಎರಡು ಹುಟ್ಟುಗಳನ್ನು 
ಮಾಡಿಕೊಂಡು ಅದನ್ನು ಬೇಕಾದ ಕಡೆ ತಿರುಗಿಸಲೂ ಬಹುದು. ” 

ಪೀಟಿರ್‌ ಅದಕ್ಕೆ ಒಪ್ಪಿದನು. ಮೂವರೂ ಸರದಿಯ ಮೇಲೆ 
ಕೆಲಸಮಾಡಿ ಕ ಹತ್ತಿ "ರಲ್ಲೇ ಮರವೊಂದನ್ನು ಕಡಿದು, ಅದರ 
ಕಾಂಡವನ್ನು ಕತ್ತರಿಸಿ ನೀರಿಗೆ. ಉರುಳಿಸಿದೆವು. ಹುಟ್ಟು ಗಳನ್ನು 
ತಯಾರುಮಾಡುವ ಹೊತ್ತಿಗೆ ದಿಮ್ಮಿ ಆಳವಾದ ನೀರಿಗೆ ತೇಲಿ 
ಹೋಗಿತ್ತು. ಮೀನು ಹಿಡಿಯುವ ವಿಷಯದಲ್ಲಿ ಹೆಚ್ಚು ಆತುರವಿದ್ದವನು 
ಹೀಟರ್‌. ಆದ್ದರಿಂದ ಅವನೇ ಮೊದಲು ನೀರಿಗಿಳಿದು ದಿಮ್ಮಿಯವರೆಗೂ 
ಈಜಿಕೊಂಡು ಹೋಗಿ ನಿಧಾನವಾಗಿ ಅದರ ಮೇಲೆ ಹತ್ತಿ ಕುದುರೆಯ 
ಮೇಲೆ ಕೂರುವಂತೆ ಕುಳಿತು ನಮ್ಮ ಕಡೆ ನೋಡೋಣವೆಂದು ತಿರಗಿ 
ದನು. ಆ ಕ್ಷಣವೇ ದಿಮ್ಮಿ ಉರುಳಿ ಸೀಟರನ್ನು ನೀರಿಗೆ ಬೀಳಿಸಿತು. 
ಇನ್ನೊಂದು ಸಾರಿ ಕುಳಿತುಕೊಳ್ಳುವ ಪ್ರಯತ್ನ ಮಾಡಿದಾಗಲೂ ಇದೇ 
ಹೆಣೆಯಬರಹವಾಯಿತು. ದಡದಲ್ಲಿ ನಿಂತು ನೋಡುತ್ತಿದ್ದ ನಮಗೆ 
ನಗು ಬಂತು. ಸರಿಯಾಗಿ ಕುಳಿತುಕೊಳ್ಳುವುದನ್ನು ಹೇಳಿಕೊಡೋಣ 
ವೆಂದು ನೀರಿಗಿಳಿಡೆವು. ನಮ್ಮನ್ನು ಸೇರಿಸಬಾರದೆಂದು ಆ ದಿಮ್ಮಿಯೇ 
ನಾದರೂ ಹಟ ತೊಟ್ಟಿದ್ದಿತೋ ಏನೋ. ನಮಗೂ ನೀಟರಿಗಾದ ಅನು 
ಭವನೇ ಆಯಿತು. ಎಂಟು ಹತ್ತು ಸಲ ನೀರಿಗೆ ಉರುಳಿದ ಮೇಲೆ 
ಸ್ವಲ್ಪ ಮಟ್ಟಿಗೆ ಅದರ ಮೇಲೆ ಕೂರುವ ರೀತಿ ಅಭ್ಯಾಸವಾಯಿತು. 
ಅಂತೂ ಆ ದಿನನೆಲ್ಲಾ ಇದರಲ್ಲೇ ಕಳೆಯಿತೇ ಹೊರತು ಮೀನು ಹಿಡಿ 


ಹುಲಿಮೀನಿನೊಡನೆ ಹೋರಾಟ ೨೬ 


ಯುವ ಕೆಲಸವೇನೂ ಸಾಗಲಿಲ್ಲ, ದಿಮ್ಮಿಯ ಎರಡು ಕಡೆಗಳಲ್ಲೂ ಸಮ 
ನಾಗಿ ತೂಕ ಬಿಟ್ಟು ಕೂರುವುದನ್ನು ಕಲಿತ ಮೇಲೂ ನಮ್ಮ ಕೆಲಸ 
ಸುಲಭವಾಗಲಿಲ್ಲ. ಒಳಗಡಲಿನಲ್ಲಿದ್ದ ಮೀನುಗಳು ನಮ್ಮ ಒರಟು 
ಗಾಳಕ್ಕೆ ಸಿಕ್ಕಿ ಬೀಳುವಷ್ಟು ಪೆದ್ದಾಗಿರಲಿಲ್ಲ. ಬಹು ಮಟ್ಟಿಗೆ ಅವು 
ಹತ್ತಿರ ಬಂದು ನಾವು ದಾರದ ತುದಿಗೆ ಕಟ್ಟಿದ್ದ ತಿಂಡಿಯನ್ನು ಸ್ವಲ್ಪ 
ಕುಟುಕಿ ಹೊರಟು ಹೋಗುವುವು. ಅಥವಾ ಪೂರ್ತಿ ತಿಂದರೂ ನಾವು 
ದಿಮ್ಮಿ ಉರುಳದಂತೆ ನೋಡಿಕೊಳ್ಳುವ ಸಂಭ್ರಮದಲ್ಲಿದ್ದಾಗ ಹೇಗೋ 
ತಪ್ಪಿಸಿಕೊಂಡು ಹೋಗುವುವು. ಒಂದು ಸಾರಿ ನಾವು ಮೀನು ಹಿಡಿಯು 
ವುದಕ್ಕೆ ಬದಲು ಮೀನೇ ನಮ್ಮ ದಾರವನ್ನು ಹಿಡಿದುಕೊಂಡು ಹೋ 
ಯಿತು. ಪೀಟಿರ್‌ ಈಜು ಬಿದ್ದು ದಾರವನ್ನು ಮತ್ತೆ ತರಬೇಕಾಯಿತು. 
ನಮ್ಮ ಗಾಳಕ್ಕೆ ಸರಿಯಾದ ಕೊಂಡಿ ಮಾತ್ರ ಇದ್ದಿದ್ದರೆ ಅಷ್ಟೊಂದು 
ತೊಂದರೆಯಾಗುತ್ತಿರಲಿಲ್ಲ. ಅಂತೂ ಆಗಿಂದಾಗ ಒಂದೆರಡು ಮೀನ 
ನ್ನಾದರೂ ಸಂಪಾದನೆ ಮಾಡುತ್ತಿದ್ದೆವು. 

ಒಂದು ದಿನ ನಾವು ಈ ಕೆಲಸದಲ್ಲಿ ಮಗ್ನರಾಗಿದ್ದಾಗ ಕೆಲವು ಗಜ 
ದೂರದಲ್ಲೇ ಯಾವುದೋ ದೊಡ್ಡ ಪ್ರಾಣಿ ನೀರಿನಲ್ಲಿ ಈಜಿ ಬರುವಂತೆ 
ಸದ್ದಾಯಿತು. ಪೀಟಿರ್‌ ತಿರುಗಿ ನೋಡಿದ. 

“ಆ ಕಡೆಗೆ ಹುಟ್ಟು ಹಾಕು, ಜಾಕಿ. ಅಲ್ಲಿ ಭಾರಿ ಮೀನಿರುವ 
ಹಾಗೆ ಕಾಣುತ್ತೆ. ಸಾಧ್ಯವಾದರೆ ಹಿಡಿಯೋಣ. ” 

ಅತ್ತ ಕಡೆ ನೋಡಿದೊಡನೆಯೇ ಜಾಕಿಯ ಮುಖ ಬಿಳಿಚಿಕೊಂ 
ಡಿತು. ಬಹಳ ಗಾಬರಿಗೊಂಡ ದನಿಯಿಂದ “ ಪೀಟರ್‌, ನಿನ್ನ ದಾರ 
ವನ್ನು ಮೇಲಕ್ಕೆ ತೆಗೆದುಕೊಂಡು ಬೇಗ ಬೇಗ ಹುಟ್ಟು ಹಾಕು. ಅಲ್ಲಿ 
ಬರುತ್ತಿರುವುದು ಷಾರ್ಕು *'' ಎಂದನು. A 

ಇದನ್ನು ಕೇಳಿದೊಡನೆಯೇ ಭಯದಿಂದ ನಮ್ಮ ಹೃದಯದ 
ತುಡಿತವೇ ನಿಂತು ಹೋದಂತಾಯಿತು. ಷಾರ್ಕಿನ ಬಾಯಿಂದ ತಪ್ಪಿಸಿ 
ಕೊಳ್ಳಲು ಯಾವ ದಾರಿಯೂ ಕಾಣಲಿಲ್ಲ. ನಾವು ದಿಮ್ಮಿಯ ಮೇಲೆ 


—— 


* ಬಹೆಳ ಕ್ರೂರಸ್ವಭಾವದ ಭಾರಿ ಮೀನು. ಹುಲಿಮೀನು, 


೨೮ ಹನಳದ ದ್ವೀಪ 


ಕೂರಬೇಕಾದರೆ ಕಾಲುಗಳನ್ನು ನೀರಿನಲ್ಲಿ ಇಳಿಯಬಿಟ್ಟೇ ತೀರಬೇಕು 
ಷಾರ್ಕಿನ ಬಾಯಿಗೆ ಸಿಕ್ಕದಿರಲೆಂದು ಕಾಲನ್ನು ಮೇಲಕ್ಕೆತ್ತಿದರೆ ಆ 
ಕ್ಷಣವೇ ದಿಮ್ಮಿ ಉರುಳಿ ನಮ್ಮನ್ನು ನೀರಿಗೆ ಒಗೆಯುವುದು. ಷಾರ್ಕಿಗೆ 
ನಮ್ಮನ್ನು ಹಿಡಿಯುವ ಕೆಲಸ ಮತ್ತಷ್ಟು ಸುಲಭವೇ ಆಗುವುದು. ಇಷ್ಟಾ 
ದರೂ ಧೈರ್ಯಗೆಡದೆ ನಮ್ಮ ಶಕ್ತಿಯನ್ನೆಲ್ಲಾ ಬಿಟ್ಟು ಹುಟ್ಟು ಹಾಕಿ 
ಡೆವು. ದಿಮ್ಮಿ ಬಹಳ ಭಾರವಾಗಿದ್ದುದರಿಂದ ನಮ್ಮ ಮೇಗನೇನೂ 
ಹೇಳಿಕೊಳ್ಳುವ ಹಾಗಿರಲಿಲ್ಲ. ಷಾರ್ಕು ಹತ್ತಿರಕ್ಕೆ ಬಂದು ನಮ್ಮ ಸುತ್ತ 
ಪ್ರದಕ್ಷಿಣೆಯಾಗಿ ತಿರುಗುತ್ತಿತ್ತು. ಅದು ದಿಮ್ಮಿಯನ್ನು ನೋಡಿ " ಇದೇ 
ನಿರಬಹುದು' ಎಂದು ಸಂದೇಹಪಟ್ಟು ತಿರುಗುತ್ತಿದ್ದಿರಬಹುದು. ಆದರೆ 
ಆ ಸಂದೇಹ ಬಹಳ ಹೊತ್ತು ನಿಲ್ಲಲಾರದು. ಕ್ಷಣ ಕ್ಷಣಕ್ಕೂ ರೋಷ 
ದಿಂದ ಅದರ ವೇಗ ಹೆಚ್ಚುತ್ತಿತ್ತು. ನಮ್ಮ ಮೇಲೆ ನುಗ್ಗುವ ಸ್ರಯ 
ತ್ನ್ಗಕ್ಸೆ ಇದೆಲ್ಲಾ ಪೀಠಿಕೆ. ನಾನು, ಪೀಟರ್‌. ಇಬ್ಬರೂ ಒಂದೇ ಸಮ 
ನಾಗಿ ಜೀವದ ಆಸೆಯಿಂದ ಹುರಿದುಂಬಿ ಹುಟ್ಟು ಹಾಕಿದೆವು. ಜಾಕಿ 
ಷಾರ್ಕಿನನೇಲೆ ಕಣ್ಣಿಟ್ಟಿದ್ದನು. 

“ ಜೋಕೆ, ಜೋಕೆ, ಹತ್ತಿರ ಬಂತು” ಎಂದು ಜಾಕಿ ಕೂಗಿದ. 
ನಾವು ತಿರುಗಿ ನೋಡಿದಾಗ ಷಾರ್ಕು ನೀರಿನಲ್ಲಿ ಮುಳುಗಿ ಅಂಗತಂಗ 
ನಾಗಿ ಮತ್ತೆ ಮೇಲಕ್ಕೇಳುತ್ತಿತ್ತು. ಕೂಡಲೇ ನಾವು ಹುಟ್ಟುಗಳಿಂದ 
ನೀರನ್ನು ಬಡಿದು ಗಲಭೆ ಮಾಡಿದ್ದರಿಂದ ಅದು ಹೆದರಿ ಸ್ವಲ್ಪ ದೂರ 
ಹಿಂದಕ್ಕೆ ಹೋಯಿತು. ಆದರೆ ಒಂದೆರಡು ನಿಮಿಷಗಳಲ್ಲೇ ಮತ್ತೆ 
ಹತ್ತಿರ ಬಂದು ನಮ್ಮ ಸುತ್ತ ತಿರುಗತೊಡಗಿತು. 

“ ಹೀಟರ್‌, ನಾವು ಹಿಡಿದ ಮೀನನ್ನು ಅದರ ಕಡೆಗೆ ಎಸೆದು 
ಬಿಡು. ಇನ್ನು ಎರಡು ಮೂರು ನಿಮಿಷ ಅದು ಹತ್ತಿರ ಬರದೆ ಹೋದರೆ 
ನಾವು ದಡ ಸೇರಬಹುದು.” ಜಾಕಿಯ ಧ್ವನಿ ಬಾವಿಯೊಳೆಗಿನಿಂದ 
ಬಂದಂತೆ ಕೇಳಿತು. 

ಒಂದು ಕ್ಷಣ ಮಾತ್ರ ಹುಟ್ಟು ನಿಲ್ಲಿಸಿ ಮೀನನ್ನು ಎಸೆದು ಮತ್ತೆ 
ದಡದ ಕಡೆಗೆ ಸಾಗಿದೆವು. ಮೀನು ನೀರಿಗೆ ಬಿದ್ದೊಡನೆಯೇ ಷಾರ್ಕು 
ಮುಳುಗಿ ಬೆನ್ನಮೇಲೆ ತಿರುಗಿ ಭಯಂಕರವಾಗಿ ಬಾಯಿ ತೆರೆಯಿತು. 


ಹುಲಿಮೀನಿನೊಡನೆ ಹೋರಾಟ ೨೯ 


ಸ್ಪಷ್ಟವಾಗಿ ಕಾಣುತ್ತಿದ್ದ ಅದರ ಇಜ್ಜೋಡಿ ಹಲ್ಲುಗಳನ್ನು ನೋಡಿದರೆ 
ಮೈ ನಡುಕ ಬರುವುದು. ಮೀನನ್ನು ನುಂಗಿ ಷಾರ್ಕು ಮತ್ತೆ ಕಣ್ಮರೆ 
ಯಾಯಿತು. ಅಷ್ಟಕ್ಕೇ ತೃಪ್ತಿಯಾಗಿ ಅದು ಹೊರಟುಹೋಯಿತೇನೋ 
ಎಂದುಕೊಳ್ಳು ವಷ್ಟರಲ್ಲಿ ಅದು ಪುನಃ ಮೇಲಕ್ಕೆ ಬಂದು ಹಿಂದಿನಂತೆ 
ಪ್ರದಕ್ಷಿಣೆಗೆ ತೊಡಗಿತು. ಮೀನನ್ನು ಕಂಡಮೇಲೆ ಆದರ ಹಸಿವೂ 
ಕೋಷವೂ ಇಮ್ಮಡಿಯಾಗಿರಬೇಕು. ಅದರ ಚಲನೆಯ ವೇಗವನ್ನು 
ನೋಡಿ ಬಲುಬೇಗನೆ ನಮ್ಮ ಮೇಲೆ ನುಗ್ಗುವುದೆಂದು ಖಂಡಿತ ಮಾಡಿ 
ಕೊಂಡೆವು. ಜಾಕಿ ನಮ್ಮನ್ನು ಕೂಗಿ ಕಠಿನ ಸ್ತರದಲ್ಲಿ ಹೇಳಿದ : 

“ ಅದು ನಮ್ಮ ಹಿಂದೆ ಬರುತ್ತಾ ಇದೆ. ಹುಟ್ಟು ಹಾಕುವುದನ್ನು 
ನಿಲ್ಲಿಸಿಬಿಡಿ ಚಾಚೂ ತಪ್ಪದಂತೆ ನಾನು ಹೇಳಿದಂತೆ ನಡೆಯಬೇಕು, 
ತಿಳಿಯಿತೆ? ಸ್ವಲ್ಪ ತಪ್ಪಿದರೂ ನಾವು ಬದುಕುವ ಸಂಭವವಿಲ್ಲ, ಹುಷಾರು. 
ನೀವಿಬ್ಬರೂ ಭದ್ರವಾಗಿ ಕುಳಿತು ದಿಮ್ಮಿ ಉದುಳದಂತೆ ಮಾತ್ರ ನೋಡಿ 
ಕೊಳ್ಳಿ. ಷಾರ್ಕಿನ ಕಡೆಗೆ ತಿರುಗಿ ನೋಡಬೇಡಿ. ಸ್ವಲ್ಪವೂ ಆಲು 
ಗಾಡದೆ ಇರಬೇಕು. ಖಂಡಿತ ಹಿಂದಕ್ಕೆ ತಿರುಗಬೇಡಿ. ದಿಮ್ಮಿ ಉರುಳ 
ದಂತೆ ನೋಡಿಕೊಳ್ಳು ವುದ ೊಂದೇ ನಿಮ್ಮ ಕೆಲಸ. ಉಳಿದದ್ದೆಲ್ಲಾ 
ನನಗೆ ಬಿಟ್ಟು ಬಿಡಿ.” 

ನಾವು ಬದುಕಿದರೆ ಜಂಕಿಯ ಧೈರ್ಯದಿಂದಲೂ ಬುದ್ಧಿ ವಂತಿಕೆ 
ಯಿಂದಲೂ ಬದುಕಬೇಕೆಂದು ನಾವು ಚೆನ್ನಾಗಿ ಬಲ್ಲೆವು. ಜೀವಭಯ 
ದಿಂದ ಹಲ್ಲು ಕಚ್ಚಿಕೊಂಡು ಅಲ್ಲಾಡದೆ ಕುಳಿತೆವು. ಕೆಲವು ಕ್ಷಣ 
ಉಸಿರು ಸಹ ಬಿಡಲಿಲ್ಲ. ನಮ್ಮ ಪಾಲಿಗೆ ಒಂದೊಂದು ಕ್ಷಣವೂ ಯುಗ 
ವಾಗಿ ಪರಿಣಮಿಸಿತು. ಹಿಂತಿರುಗಿ ನೋಡಕೂಡದೆಂದು ಜಾಕಿ ಕಟ್ಟ 
ಪ್ಪಣೆ ಮಾಡಿದ್ದರೂ ನಾನು ಸ್ವಲ್ಪ ತಿರುಗಿ ಓರೆಗಣ್ಣಿನಿಂದ ನೋಡಿದೆ. 
ಜಾಕಿ ಕೈಯಲ್ಲಿ ಹುಟ್ಟು ಹಿಡಿದು ಹಲ್ಲು ಕಚ್ಚಿಕೊಂಡು ನೀರಿನ ಕಡೆಗೇ 
ದೃಷ್ಟಿಯನ್ನು ನೆಟ್ಟು ಪ್ರತಿಮೆಯಂತೆ ನಿಶ್ಚಲವಾಗಿ ಕುಳಿತಿದ್ದನು. 
ಷಾರ್ಕು ಅವನ ಕಾಲಿನ ಬಳಿಯಲ್ಲೇ ಬಂದು ಇನ್ನೇನು ಮುಂದೆ 
ನುಗ್ಗುವುದರಲ್ಲಿತ್ತು. ನನಗೆ ಭಯದಿಂದ ಮ್ಳ ಬೆವತು ಚೇರುವಂತಾ 
ಯಿತು. ಆದರೂ ಕಷ್ಟಪಟ್ಟು ತಡೆದುಕೊಂಡೆ. ಕಣ್ಣು ಮುಚ್ಚಿ ತೆಕೆ 


ಷ್ಲಿಂ ಹವಳದ ದ್ವೀಪ 


ಯುವಷ್ಟರನ್ಲಿ ಜಾಕಿ ಕಾಲನ್ನು ನೀರಿನಿಂದ ತೆಗೆದು ದಿಮ್ಮಿಯ ಮೇಲಿಟ್ಟು 
ಕೊಂಡ, ಆ ಕ್ಷಣವೇ ಷಾರ್ಕು ಬೆನ್ನಮೇಲೆ ತಿರುಗಿಕೊಂಡು ಬಾಯಿ 
ತೆರೆದು ಮುಂದೆ ನುಗ್ಗಿತು. ಜಾಕಿ ಕೈಯಲ್ಲಿದ್ದ ಹುಟ್ಟನ್ನೆತ್ತಿ ತನ್ನ 
ಬಲವನ್ನೆಲ್ಲಾ ಬಿಟ್ಟು ಈಟಯಿಂದ ಇರಿಯುವಂತೆ ಅದನ್ನು ಷಾರ್ಕಿನ 
ಬಾಯಿಯೊಳಕ್ಕೆ ತುರುಕಿದನು. ಏಬಿನ ಬಲಕ್ಕೆ ಅವನು ದಿಮ್ಮಿಯ 
ಮೇಲೆ ಎದ್ದು ನಿಲ್ಲ ಬೇಕಾಯಿತು. ಅನನು ನಿಂತೊಡನೆಯೇ ದಿಮ್ಮಿ 
ಉರುಳಿಹೋಗಿ ಎಲ್ಲರೂ ನೀರಿಗೆ ಬಿದ್ದೆವು. 

“ ದಡದ ಕಡೆಗೆ ಹೊರಡಿ! ಉಸಿರಾಡುವುದಕ್ಕೂ ಸಮಯವಿಲ್ಲ. 
ಹೀಟರ್‌, ಆಯಾಸವಾದರೆ ನನ್ನ ಕಾಲರ್‌ ಹಿಡಿದುಕೊ. ನಿಮ್ಮ ಶಕ್ತಿ 
ಯನ್ನೆಲ್ಲಾ ಬಿಟ್ಟು ಈಜಬೇಕು. ” ಎಂದು ಕೂಗುತ್ತ ಜಾಕಿ ನೀರನ್ನು 
ಸೀಳಿಕೊಂಡು ದಡದ ಕಡೆಗೆ ಹೊರಟ. ಅವನು ಕೊಟ್ಟ ಏಟಿನಿಂದ 
ಷಾರ್ಕು ಚೇತರಿಸಿಕೊಳ್ಳು ವುದರೊಳಗೆ ನಾವು ದಡದ ಬಳಿ ಇದ್ದ ತೆಳ್ಳೆಗೆ 
ಬಂದಿದ್ದೆವು. ಅಲ್ಲಿ ಷಾರ್ಕು ಈಜುವುದಕ್ಕೆ ಸಾಕಾದಷ್ಟು ಆಳವಿರಲಿಲ್ಲ. 
ಸುರಕ್ಷಿತವಾಗಿ ದಡವನ್ನು ಹತ್ತಿದೆವು. ನಾವು ಬೇಸತ್ತು ಹೋಗಿದ್ದುದು 
ಹಾಗಿರಲಿ, ಭಯದಿಂದ ಕೈಕಾಲು ಇನ್ನೂ ನಡುಗುತ್ತಲೇ ಇತ್ತು. 
ಸಾವಿನ ದವಡೆಗೆ ಸಿಕ್ಕಿ ತಪ್ಪಿಸಿಕೊಂಡ ಹಾಗಾಯಿತು. ಅಂದು ನಮಗೆ 


ಪುನರ್ಜನ್ಮ. 


೫ 
ಆಯುಧಗಳ ತಯಾರಿಕೆ 


ನಾವು ದ್ವೀಪಕ್ಕೆ ಬಂದ ಮೊದಲ ದಿನಗಳಲ್ಲಿ ಅಲ್ಲಿಯ ಸುಂದರ 
ವಾದ ದೃಶ್ಯಗಳು ನಮ್ಮನ್ನು ಮರುಳುಮಾಡಿದ್ದವು. ಪುನಃ ನಾವು 
ನಮ್ಮ ಊರಿಗೆ ಹೋಗುವುದು ಸಾಧ್ಯವೆ ಎಂಬ ಯೋಚನೆ ಸ್ವಲ್ಪ ಬಾಧಿ 
ಸುತ್ತಿತ್ತು; ಜೊತೆಗೆ ಕಾಡುಜನರಿಂದ ತೊಂದರೆಯಾದೀತು ಎಂಬ 


ಮು 


ಭಯ ಬೇರೆ. ಆದರೂ ಬಹುಮಟ್ಟಿಗೆ ನಿಶ್ಚಿಂತೆಯಾಗಿ ಸಂತೋಷದಿಂದ 


ಆಯುಧಗಳ ತಯಾರಿಕೆ ೩೧ 


ಕಾಲ ಕಳೆಯುತ್ತಿದ್ದೆವು. ಅಪಾಯಕರವಾದ ಅನುಭವವೇನೂ ಆಗಿರ 
ಲಿಲ್ಲ. ಆದರೆ ಷಾರ್ಕಿನೊಡನೆ ಹೋರಾಡಿ ದೇವರ ದಯದಿಂದ ಬದುಕಿ 
ಬಂದ ಮೇಲೆ, ನಾವು ಇನ್ನು ಸ್ವಲ್ಪ ಜಾಗರೂಕರಾಗಿದ್ದರೆ ಒಳ್ಳೆಯದು 
ಎನ್ನಿಸಿತು. ಇಲ್ಲಿ ಸಾರ್ಕುಗಳಿವೆಯೆಂದು ತಿಳಿಯದೆ ನಾವು ಪ್ರತಿ 
ದಿನವೂ ಈಜುವುದಕ್ಕೆ ಹೋಗುತ್ತಿದ್ದೆವು. ಈಗ ಅದನ್ನು ನೆನೆದರೂ 
ಮ್ಳ ನಡುಗುವುದು. ಇನ್ನು ಮೇಲೆ ಮೀನು ಹಿಡಿಯುವುದಕ್ಕಾಗಲಿ 
ಈಜುವುದಕ್ಕಾಗಲಿ ದಡವನ್ನು ಬಿಟ್ಟು ಹತ್ತು ಹೆಜ್ಜೆಯೂ ಮುಂದೆ 
ಹೋಗುವುದಕ್ಕಾಗದು ಎಂದು ನಿಶ್ಚಯಿಸಿಕೊಂಡೆವು, ಆದರೂ 
ಅಪಾಯವಿಲ್ಲದಿ ಈಜುವುದಕ್ಕೆ ಸರಿಯಾದ ಸ್ಥಳವನ್ನು ನಾವು ಹುಡುಕು 
ತ್ತಲೇ ಇದ್ದೆವು. ಕೊನೆಗೆ ಅದು ಸಿಕ್ಕಿತು. ನಮ್ಮ ಗುಡಿಸಲಿನಿಂದ 
ಸುಮಾರು ಅರ್ಧಮೈಲಿ ದೂರದಲ್ಲೇ ಭೂಮಿಯೊಳಕ್ಕೆ ಸಮುದ್ರ 
ನುಗ್ಗಿ ಆಳವಾದ ಸಣ್ಣ ಕೊಲ್ಲಿಯಾಗಿತ್ತು. ಅದಕ್ಕೆ ಎಲ್ಲಾ ಕಡೆಯಲ್ಲೂ 
ದೊಡ್ಡ ಬಂಡೆಗಳ ರಕ್ಷಣೆಯಿದ್ದು ಒಂದುಕಡೆ ಮಾತ್ರ ಸಣ್ಣ ದಿಡ್ಡಿಬಾಗಿಲಿ 
ನಂತೆ ಸ್ವಲ್ಪ ಸ್ಥಳಬಿಟ್ಟಿ ತ್ತು. ಅದು ಬಹಳ ಸಣ್ಣದಾಗಿದ್ದುದಲ್ಲದೆ ಆ 
ಭಾಗದಲ್ಲಿ ಆಳವಿಲ್ಲದೆ ಇದ್ದುದರಿಂದ ಷಾರ್ಕುಗಳು ಅಲ್ಲಿಂದ ಒಳಗೆ 
ಬರುವಂತಿರಲಿಲ್ಲ. ಈ ಕೊಲ್ಲಿಯಲ್ಲಿದ್ದ ಹವಳಗಳು ಒಳಗಡಲಿನಲ್ಲಿದ್ದವು 
ಗಳಿಗಿಂತಲೂ ಸುಂದರವಾಗಿದ್ದುವು. ನೀರೂ ಬಹಳ ಶಾಂತವಾಗಿ 
ದ್ಹುದರಿಂದ ಸಮುದ್ರದ ತಳದಲ್ಲಿ ಎಷ್ಟು ಸಣ್ಣ ಪದಾರ್ಥವಿದ್ದರೂ 
ಸ್ಪಷ್ಟವಾಗಿ ಕಾಣುತ್ತಿತ್ತು. ಅಲ್ಲದೆ ದಡದ ಹತ್ತಿರ ಎತ್ತರವಾದ ಬಂಡೆ 
ಯಿತ್ತು. ಅದರಮೇಲಿನಿಂದ ನೀರಿಗೆ ನೆಗೆಯುವ ಆನಂದವನ್ನು ಸಹ 
ನಾವು ಅನುಭವಿಸಬಹುದು. ಈ ಸ್ಥಳವನ್ನು ಕಂಡುಹಿಡಿದ ಮೇಲೆ 
ನಾವು ಯಾವ ಭಯವೂ ಇಲ್ಲದೆ ದಿನಾ ನಾಲ್ಕೈದು ಘಂಟಿಗಳ ಕಾಲ 
ನೀರಿನಲ್ಲಿ ಆಟವಾಡುತ್ತಿದ್ದೆವು. ಈಜುವುದನ್ನೂ ಮುಳುಗುವುದನ್ನೂ 
ಚೆನ್ನಾಗಿ ಕಲಿತೆ. ಭೂತಕನ್ನಡಿಯ ಸಹಾಯದಿಂದ ನೀರಿನಲ್ಲಿರುವ 
ಪ್ರಾಣಿಗಳ ಸ್ವರೂಪವನ್ನು ಚೆನ್ನಾಗಿ ಸರಿಚಯ ಮಾಡಿಕೊಳ್ಳುವುದೂ 
ಸಾಧ್ಯವಾಯಿತು. 

ಈಗ ನಮಗೆ ಯಾವುದೊಂದು ಚಿಂತೆಯೂ ಇರಲಿಲ್ಲ. ದ್ವೀಪದ 


ಪಿತ ಹವಳದ ದ್ವೀಪ 


ಸುತ್ತಲೂ ತಿರುಗಿ ಇನ್ನು ಯಾವುದಾದರೂ ನಮ್ಮ ಜೀವನಕ್ಕೆ ಉಪ 
ಯೋಗವಾಗುವ ಪದಾರ್ಥಗಳು ಸಿಕ್ಕುತ್ತವೆಯೇ ನೋಡೋಣ ಎನ್ನಿ 
ಸಿತು. ಅಲ್ಲದೆ ನಾವು ಈಗ ಇದ್ದ ಸ್ಥಳಕ್ಕಿಂತ ವಾಸಕ್ಕೆ ಇನ್ನೂ ಅನುಕೂಲ 
ವಾದ ಸ್ಥಳ ಸಿಕ್ಕಬಹುದೆಂಬ ಆಸೆಯೂ ಇತ್ತು. ನಾವಿದ್ದ ಸ್ಥಳವೇನೋ 
ಚೆನ್ನಾಗಿತ್ತು. ಆದರೆ ಅದಕ್ಕಿಂತಲೂ ಉತ್ತಮವಾದ ಸ್ಥಳವಿದ್ದರೆ 
ಅಲ್ಲಿಗೇ ಏತಕ್ಕೆ ಹೋಗಬಾರದು? ಹೀಗೆಂದುಕೊಂಡು ಪ್ರಯಾಣಕ್ಕೆ 
ಬೇಕಾದ ಏರ್ಪಾಟುಮಾಡಲು ಪ್ರಾರಂಭಿಸಿದೆವು. ದ್ವೀಪವನ್ನು ಸುತ್ತು 
ಹಾಕುವುದಲ್ಲದೆ ಬೆಟ್ಟದ ಕಣಿವೆಗಳಲ್ಲೆಲ್ಲಾ ತಿರುಗಿಬರಬೇಕೆಂದು 
ಯೋಚನೆಮಾಡಿದ್ದೆವು. ನೀರಿನಲ್ಲಿ ಷಾರ್ಕುಗಳಿದ್ದಂತೆ ನೆಲದಮೇಲೂ 
ದುಷ್ಟ ಜಂತುಗಳಿರಬಹುದಲ್ಲ. ಯಾವ ಅಪಾಯ ಬಂದರೂ ಎದುರಿಸುವು 
ದಕ್ಕೆ ಸಿದ್ಧವಾಗಿರಬೇಕು. ಆದ್ದರಿಂದ ನಾವು ಹೊರಡುವುದಕ್ಕೆ ಮುಂಜಿ 
ಏನಾದರೂ ಆಯುಧಗಳನ್ನು ಹೊಂದಿಸಿಕೊಳ್ಳ ಬೇಕಾಗಿತ್ತು. ಬಿಲ್ಲು 
ಬಾಣಗಳನ್ನು ತಯಾರುಮಾಡಿಕೊಳ್ಳ ಬಹುದೆಂದು ಜಾಕಿ ಸಲಹೆಕೊಟ್ಟ. 
ಪೀಟಿರ್‌ ಉತ್ಸಾಹದಿಂದ ಮೇಲಕ್ಕೆದ್ದ. 6 ಒಪ್ಪಿದೆ ಜಾಕಿ; ನಾನು 
ಬಾಣ ತಯಾರುಮಾಡುತ್ತೇನೆ. ಬಿಲ್ಲು ತಯಾರುಮಾಡುವ ಕೆಲಸ 
ನಿನಗೆ ಬಿಟ್ಟದ್ದು. ಆಯುಧವೇನೂ ಇಲ್ಲದೆ ನನಗೂ ಕ್ಸೈ ಸುಮ್ಮನೆ 
ಕಡಿಯುತ್ತಾ ಇದೆ. ಇದುವರೆಗೂ ಕಲ್ಲೇ ನನಗೆ ಆಯಧವಾಗಿತ್ತು. 
ಆದರೆ ನಾನು ಹೊಡೆದ ಕಲ್ಲು ಯಾವ ಪ್ರಾಣಿಗೂ ತಗಲಲಿಲ್ಲ.'' 

4 ಸುಳ್ಳು ಹೇಳಬೇಡ, ನೀಟರ”. ಮೊನ್ನೆ ನೀನು ಕಲ್ಲೆ ಸೆದದ್ದ 
ರಿಂದ ನನ್ನ ಕಾಲಿಗೆ ಸೆಟ್ಟಾಯಿತು.” 

“ ನಿನ್ನ ಕಾಲಿಗೆ ಸೆಟ್ಟಾದರೆ ಏನು ಪ್ರಯೋಜನವೋ ರೋವರ್‌? 
ನಿನ್ನ ಕಾಲನ್ಸೇನು ತಿನ್ನುವುದಕ್ಕಾಗುತ್ತದೆಯೆ? ನಾನು ಯಾವುದೋ 
ಹಕ್ಕಿಗೆ ಗುರಿಯಿಟ್ಟು ಹೊಡೆಯುತ್ತಾ ಇದ್ದೆ. ನಿನ್ನ ಕಾಲನ್ನು ಅಲ್ಲಿಗೆ 
ಬರಹೇಳಿದವರು ಯಾರು? ಬಾಯಿಮುಚ್ಚಿ ಕೊಂಡು ಸುಮ್ಮನಿರು. 
ಜಾಕಿ, ನೀನು ಬಿಲ್ಲಿನ ಏರ್ನಾಡು ಮಾಡು. ಆಗಲೇ ಸೂರ್ಯ ಇಳಿ 
ಮುಖವಾಗಿದ್ದಾನೆ. ಈಗ ಬಿಲ್ಲು ಸಿದ್ಧವಾದರೆ ನಾಳೆಯೇ ನಾವು 
ಪ್ರಯಾಣ ಹೊರಡಬಹುದು.” 


ಆಯುಧಗಳ ತಯಾರಿಕೆ a 


“ ನಿಜ. ಆದರೆ ಕತ್ತಲಾಗುವುದರೊಳಗೆ ಒಂದು ಬಿಲ್ಲನ್ನೂ ಮಾಡಿ 
ಮುಗಿಸುವುದಕ್ಕಾಗುವುದಿಲ್ಲ. ಇಷ್ಟು ದಿನವೂ ಕೆಲಸ ಕಾರ್ಯ ಹೆಚ್ಚಾಗಿ 
ಲ್ಲದೆ ಇದ್ದದ್ದರಿಂದ ನಮಗೆ ದೀಪ ಬೇಕಾಗಿರಲಿಲ್ಲ. ಈಗ ಬೆಳಕಿಗೇನಾ 
ದರೂ ಸಾಧಿತ ಇದ್ದರೆ ಚೆನ ಸ್ಸಾಗಿತ್ತು ಅನ್ರಿ ಸುತ್ತಾ ಇದೆ.” 

“ದೊಡ್ಡದಾಗಿ ಬೆಂಕಿ "'ಹತ್ತಿಸಿಬಿಡೋಣ. ಬೇಕಾದಷ್ಟು ಬೆಳಕು 
ಸಿಕ್ಕುತ್ತೆ. 1 

“ ಬೆಳಕಿನ ಜೊ 

“ ಹೌದು. ಈಗಲೇ 


ದಿ 
ಬೆಂಕಿ ಬೇರೆ ಹತ್ತಿ ಬಿಟ್ಟರೆ ಎ ಲ್ಲಾ ಬೆಂದು ಹೋಗುತ್ತೇವೆ. ಹಾಗಾದರೆ 


ಒಂದು ತರಹ ಮರ ಇದೆ. ಆದರ ಕಾಯೆನ 
ಬೆಳಕು ಮಾಡಿಕೊಳ್ಳುತ್ತಾರಂತೆ. ಅದರ 
ಗೊತ್ತು. . 

“ ಅಯ್ಯೋ ಪಾನಿ! ಗೊತ್ತಿದ್ದರೂ ಇಷ್ಟು ದಿನ ಸುಮ್ಮನೆ 
ಇದ್ದೆಯಲ್ಲ, ಯಾಕೆ?” 

" ಯಾಕೆ ಅಂದರೆ, ಇನ್ನೂ ಆ ಮರ ನನ್ರ ಕಣ್ಣಿಗೆ ಬಿದ್ದಿಲ್ಲ 
ಅಥವಾ ನೋಡಿದ್ದರೂ ಗುರುತು ಸಿಕ್ಕದೆ ಹೋಗಿರಬಹುದು. 
ಅದರ ವರ್ಣನೆ ನನಗೆ ಚೆನ್ನಾಗಿ ನೆನಪಿಲ್ಲ ಕಾಯಿಗಳೇನೋ ಬಹಳ 
ಚಿಕ್ಕವು. ಮರದ ಎಲೆ ಸ್ವಲ್ಪ ಬೆಳ್ಳಗಿದೆ ಅಂತ ಓದಿದ ಹಾಗೆ ಜ್ಞಾಪಕ. 
ಆದರೆ ನಿಶ್ಚಯವಾಗಿ ಹೇಳಲಾರೆ. ಅದಕ್ಕೆ ಮೇಣದ ಬತ್ತಿಯ ಮರ 
ಅಂತ ಹೆಸರು.” 

“ ಎಲೆಗಳು ಬೆಳ್ಳಗಿವೆಯೆ? ಇವತ್ತು ಅಂಥಾದ್ದೇ ಒಂದು ಮರ 
ನೋಡಿದೆನಲ್ಲ!” 

“ ಎಲ್ಲಿ? ಇಲ್ಲಿಗೆ ತುಂಬ ದೂರವೋ?” 

“ದೂರವೇನಿಲ್ಲ ಮೂರು ನಾಲ್ಕು ಫರ್ಲಾಂಗು ಇರಬಹುದು.'' 

“ ನಡಿ, ಹಾಗಾದರೆ. ಅಲ್ಲಿಗೆ ಹೋಗೋಣ.” 

3 


೩೪ ಹನಳದೆ ದ್ವೀಪ 


ಕೊಡಲಿಯನ್ನು ತೆಗೆದುಕೊಂಡು ಮೂವರೂ ಬೇಗಬೇಗ ನಡೆ 
ದೆವು. ಹತ್ತು ನಿಮಿಷಗಳೊಳಗಾಗಿ ಪೀಟರ್‌ ನೋಡಿದ್ದ ಮರದ ಬಳಿಗೆ 
ಬಂದೆವು. ಮರವನ್ನು ಚೆನ್ನಾಗಿ ಪರೀಕ್ಷಿಸಿದ ಮೇಲೆ ಅದೇ ನಾವು 
ಹುಡುಕುತ್ತಿದ್ದ ಮರವೆಂದು ಜಾಕಿ ನಿಶ್ಚಯಿಸಿದ. ಅದರಲ್ಲಿ ಬೇಕಾದ ಹಾಗೆ 
ಬಿಟ್ಟಿದ್ದ ಕಾಯಿಗಳನ್ನು ಕೊಯ್ದು ಎಲ್ಲರೂ ಜೇಬಿಗೆ ತುಂಬಿಕೊಂಡೆವು. 

“ಫೀರ್‌, ಆ ತೆಂಗಿನ ಮರ ಹತ್ತಿ ನಾಲ್ಕೈದು ಎಲೆ ಕಿತ್ತು 
ಕೊಂಡು ಬಾ.'' 

ಮರ ಎತ್ತರವಾಗಿದ್ದರೂ ಪೀಟರ್‌ ಬೇಗ ಹತ್ತಿ ಎಲೆಗಳನ್ನು 
ಕಿತ್ತನು. ಜಾಕಿ ಎಲೆಯ ಮಧ್ಯದಲ್ಲಿರುವ ಸಣ್ಣ ಕಡ್ಡಿಯನ್ನು ಬೇರೆ 
ಮಾಡಿಕೊಂಡಮೇಲೆ ಎಲ್ಲರೂ ಗುಡಿಸಲಿಗೆ ಹಿಂತಿರುಗಿದೆವು. ಸೆಕೆ 
ಯಾದರೂ ಆಗಲೆಂದು ಜಾಕಿ ಸಣ್ಣದಾಗಿ ಬೆಂಕಿ ಹತ್ತಿಸಿ ಅದರಲ್ಲಿ ನಾವು 
ತಂದಿದ್ದ ಕನೆಯಿಗಳನ್ನು ಈಕೆ ಬೇಗಲಾಗಿ ಬೇಯಿಸಿದನು. ಅನಂತರ 
ಮೇಲಿನ ಸಿಪ್ಪೆಯನ್ನು ಸುಲಿದು ನಡುವೆ ರಂಧ್ರಮಾಡಿ, ಅವುಗಳನ್ನು 
ತೆಂಗಿನ ಕಡ್ಡಿಗೆ ಪೋಣಿಸಿದನು. ತುದಿಯಲ್ಲಿದ್ದ ಕಾಯನ್ನು ಬೆಂಕಿಗೆ 
ಹಿಡಿದೊಡನೆ. ಅದು ಮೇಣದಬತ್ತಿಯಂತೆ ಪ್ರಕಾಶದಿಂದ ಉರಿಯ 
ಲಾರಂಭಿಸಿತು. ಸೂರ್ಯ ಮುಳುಗುವುದಕ್ಕೆ ಇನ್ನೂ ಒಂದು ಘೆಂಟೆಯ 
ಕಾಲವಿದ್ದುದರಿಂದ ದೀಪವನ್ನು ಕೂಡಲೆ ಆರಿಸಿಬಿಟ್ಟೆ ವು. 

“ಪೀಟರ್‌, ನೀನು ಬಾಣಗಳಿಗೆ ಬೇಕಾಗುವಂಥ ಕೋಲುಗಳನ್ನು 
ಹುಡುಕಿಕೊಂಡು ಬಾ. ಅಷ್ಟು ಹೊತ್ತಿಗೆ ನಾನು ಬಿಲ್ಲುಮಾಡುವುದಕ್ಕೆ ಸರಿ 
ಯಾದ ಸಣ್ಣ ಕೊಂಬೆಯನ್ನು ಕಡಿಯುತ್ತೇನೆ. ಈಗ ದೀಪವಿರುವದ 
ರಿಂದ ರಾತ್ರಿಯಾದ ಮೇಲೂ ಕೆಲಸಮಾಡಬಹುದು.'' ಎಂದು ಹೇಳಿ 
ಜಾಕಿ ಪೀಟರನ್ನು ಕರೆದುಕೊಂಡು ಹೊರಟನು. 

ಆ ದಿನ ರಾತ್ರಿಯೇ ನಾವು ಆಯುಧಗಳನ್ನು ಸಜ್ಜುಗೊಳಿಸಿ 
ಕೊಂಡದ್ದಾಯಿತು. ನೀಳವಾಗಿ ಬೆಳೆದಿದ್ದ ಕೊಂಬೆಯನ್ನು ಕತ್ತರಿಸಿ 
ಜಾಕಿ ಐದು ಅಡಿ ಉದ್ದದ ಬಲವಾದ ಬಿಲ್ಲನ್ನು ಮಾಡಿ, ಜೊತೆಗೆ ಮೂರು 
ನಾಲ್ಕು ಬಾಣಗಳನ್ನೂ ಸಿದ್ಧಮಾಡಿಕೊಂಡನು. ಪೀಟರ್‌ ತನಗೆ ಬಿಲ್ಲು 
ಬೇಡವೆಂದು ಹೇಳಿ, ಸುಮಾರು ಹತ್ತು ಅಡಿ ಉದ್ದವಾದ ಒಂದುಕೋಲಿಗೆ 


ಆಯುಧಗಳ ತಯಾರಿಕೆ a೫ 


ನಾವು ಹುಟ್ಟಿ ನಿಂದ ತೆಗೆದಿಟ್ಟು ಕೊಂಡಿದ್ದ ಕಬ್ಬಿಣದ ಚೂರನ್ನು ಸಿಕ್ಕಿಸಿ 
ಈಟಯೊಂದನ್ನು ಮಾಡಿಕೊಂಡನು. ನಾನು ಬಲವಾದ ದೊಣ್ಣೆಯೇ 
ಸಾಕೆಂದು ಸುಮ್ಮನಿದ್ದೆ. 

ನಾವು ಈ ಕೆಲಸದಲ್ಲಿ ತೊಡಗಿದ್ದಾಗ ಇದ್ದಕ್ಕಿದ್ದ ಹಾಗೆಯೇ ದೂರ 
ದಿಂದ ಬಹಳ ವಿಚಿತ್ರವಾದ ಮತ್ತು ಭಯಂಕರವಾದ ಕೂಗು ಕೇಳಿ 
ಬಂತು. ಅದು ಯಾವ ಕಡೆಯಿಂದ ಬಂತೆಂದು ಹೇಳುವುದು ಕಷ್ಟ. 
ಸಮುದ್ರದ ಕಡೆಯಿಂದಲೇ ಬಂದ ಹಾಗೆ ತೋರಿತು. ನಾವೆಲ್ಲರೂ 
ತಕ್ಷಣ ಹೊರಗೆ ಬಂದು ಸಮುದ್ರತೀರಕ್ಕೆ ಓಡಿಹೋಗಿ ಅಲ್ಲಿಯೇ 
ಕಿವಿಗೊಟ್ಟು ಕೇಳುತ್ತಾ ನಿಂತೆವು. ಒಂದೆರಡು ನಿಮಿಷಗಳಲ್ಲಿಯೇ 
ಇನ್ನೊಂದು ಸಲ ಅದೇ ಕೂಗು ಕೇಳಿಸಿತು. ಅಷ್ಟು ಹೊತ್ತಿಗೆ ಚಂದ್ರ 
ಹುಟ್ಟಿದ್ದುದರಿಂದ ಒಳಗಡಲಿನಲ್ಲಿದ್ದ ಸಣ್ಣಸಣ್ಣ ದ್ವೀಪಗಳೆಲ್ಲಾ ತಕ್ಕ 
ಮಟ್ಟಿಗೆ ಸ್ಪಷ್ಟವಾಗಿಯೇ ಕಾಣುತ್ತಿದ್ದತ್ತೆ. ಆದರೆ ಆ ಕೂಗಿಗೆ ಕಾರಣ 
ವೇನೆಂದು ಕಂಡುಹಿಡಿಯುವಂತಿರಲಿಲ್ಲ.. ಯಾವುದೋ ಹತ್ತಿರದ 
ದ್ವೀಪದಿಂದಲೇ ಬಂದಿರಬೇಕು. 

ನಾವೆಲ್ಲರೂ ಭಯದಿಂದ ಸ್ವಲ್ಪ ನಡುಗಿ ಒಬ್ಬರಿಗೊಬ್ಬರು ಹತ್ತಿರ 
ಸರಿದು ನಿಂತೆವು. 

“ಅದೇನಿರಬಹುದು ಜಾಕಿ?” ಪೀಟರ್‌ ಸಣ್ಣದನಿಯಲ್ಲಿ ಕೇಳಿದೆ. 

“ ಏನೋ ತಿಳಿಯದು. ನಾನು ಹಿಂದೆಯೇ ಆ ಸದ್ದನ್ನು ಎರಡು 
ಸಲ ಕೇಳಿದ್ದೆ. ಆಗ ಅದು ಇನ್ನೂ ದೂರದಿಂದ ಬಂದಹಾಗಿತ್ತು. 
ಇವೊತ್ತಿ ನಷ್ಟು ಗಟ್ಟ ಯಾಗಿ ಕೇಳಲಿಲ್ಲ. ನಿಜವಾಗಿ ಸದ್ದು ಕೇಳಿತೋ 
ಅಥವಾ ಅದು ನನ್ನ ಮನಸ್ಸಿನ ಭ್ರಾಂತಿಯೋ ಎಂದು ನನಗೆ ಸಂದೇಹ 
ವಾಯಿತು. ನಿಮಗೆ ಹೇಳಿದರೆ ನೀವು ಹೆದರಬಹುದು ಎಂದುಕೊಂಡು 
ಸುಮ್ಮನಿದ್ದೆ.” 

ಮತ್ತೇನಾದರೂ,ಆ ಸದ್ದು ಕೇಳಬಹುದೆಂದು ಬಹಳ ಹೊತ್ತು 
ಅಲ್ಲಿಯೇ ನಿಂತೆವು. ಆದರೆ ಅದು ಪುನಃ ಕೇಳಿಬರಲಿಲ್ಲವಾದ್ದರಿಂದ 
ನಾವು ಗುಡಿಸಲಿಗೆ ವಾಪಸು ಬಂದೆವು. ನೀಟರಿನ ಮನಸ್ಸಿನಲ್ಲಿ ಇನ್ನೂ 
ಹೆದರಿಕೆ. 


4k ಹನಳದ ದ್ವೀಪ 


“ಅದೇನು ಭಯಂಕರವಾದ ಕೂಗು, ರೋವರ್‌! ಯಾವುದಾದರೂ 
ಪಿಶಾಚಿಯಿರಬಹುದೆ?” 

“ ಇಲ್ಲ ನನಗೆ ಪಿಶಾಚಿಗಳಿವೆಯೆಂಬ ನಂಬಿಕೆಯೇ ಇಲ್ಲ. 
ಆದರೂ ಆ ಸದ್ದನ್ನು ಕೇಳಿ ನನಗೂ ಭಯವಾಗುತ್ತಿದೆ. ಅದು ಏನಿರ 
ಬಹುದೋ ಹೇಳುವುದಕ್ಕಾಗುವುದಿಲ್ಲ.'' 

“ ನಿನಗೇನು ತೋರುತ್ತೆ ಜಾಕಿ?” 

“ ನನಗೆ ಪಿರಾಚಿಗಳಲ್ಲಿ ನಂಬಿಕೆಯಿಲ್ಲ. ಹೆದರಿಕೆಯಂತೂ 
ಇಲ್ಲವೇ ಇಲ್ಲ. ಇದುವರೆಗೆ ನಾನು ಎಂದೂ ಸಿಶಾಚಿಯನ್ನು ನೋಡಿಲ್ಲ; 
ಪಿಶಾಚಿಯನ್ನು ನೋಡಿದ ಜನರನ್ನೂ ಕಾಣೆ. ವಿಚಿತ್ರ ವಾದದ್ದು 
ಏನಾದರೂ ಇಹ ಅಥವಾ ಕೇಳಿದರೆ ನಾವು ಅದನ್ನು ಪಿಶಾ ಹ ಎಂದು 
ಬಿಡುತ್ತೇನೆ. ಈ ಸದ್ದಿ ಗೆ ಏನೋ ಸಾಮಾನ್ಯವಾದ ಕಾರಣವಿರಬೇಕು. 
ಅದು ತಿಳಿಯದೆ ಇರುವುದರಿ€ದ ಈಗ ನಿಮ್ಮ ಮನಸ್ಸಿಗೆ ಹೆದರಿಕೆ 
ಹುಟ್ಟಿದೆ, ನಾವು ನಿಧಾನವಾಗಿ ಯೋಚಿಸಿದರೆ ಅದಕ್ಕೆ ಕಾರಣ ತಿಳಿದೇ 
ತಿಳಿಯುತ್ತದೆ. ಹೆದರದೆ ಮಲಗಿಕೊಳ್ಳಿ.” 

ಜಾಕಿ ಥೈರ್ಯವಾಗಿದ್ದುದನ್ನು ನೋಡಿ ನಾವೂ ಮನಸ್ಸನ್ನು 
ಹದಕ್ಕೆ ತಂದುಕೊಂಡು ಮಲಗಿದೆವು. ನಿದ್ದೆ ಬರುವುದು ಸ್ವಲ್ಪ 
ಕಷ್ಟವೇ ಆಯಿತು. 

ಮಾರನೆಯ ದಿನ ಸೂರ್ಯನ ಮೊದಲ ಕರಣಗಳು ಸಾಗರದ 
ಅಲೆಗಳ ಮೇಲೆ ಬೀಳುವುದರೊಳಗೆ ನಾವು ಮೂವರೂ ಎದ್ದು ಗುಡಿಸ 
ಲಿನ ಹತ್ತಿರದಲ್ಲೇ ಸಮುದ್ರ ಸ್ನಾನವನ್ನು ಮುಗಿಸಿದೆವು. ಬಿಸಿಲೇರುವು 
ದರೊಳಗೆ ಸ್ವಲ್ಪ ದೂರ ನಡೆದಿರಬೇಕೆಂದು ಬೇಗಬೇಗ ಬೆಳಗಿನ 
ಉಪಹಾರವನ್ನು ಮುಗಿಸಿಕೊಂಡು ಹೊರಟಿವು. ದಾರಿಯುದ್ದಕ್ಕೂ 
ತೆಂಗಿನ ಮರಗಳು ಇದ್ದುದರಿಂದ ಬುತ್ತಿ ಕಟ್ಟಿಕೊಳ್ಳುವ ತೊಂದರೆ 
ಯೇನೂ ಇರಲಿಲ್ಲ. ಜಾಕಿ ತನ್ನ ಉಡುಸಿನ ಜೊತೆಗೆ ತೆಂಗಿನ 
ಬಟ್ಟೆಯ ಬೆಲ್ಬು ಮಾಡಿಕೊಂಡು ಅದರಲ್ಲಿ ಕೊಡಲಿಯನ್ನು ಸಿಕ್ಕಿಸಿ 
ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದನು. ಪೀಟಿರಿನ ಒಂದು ಕೈಯಲ್ಲಿ 
ಈಟ್ರ ಇನ್ನೊಂದು ಕೈಯಲ್ಲಿ ಬಲವಾದ ಲಾಠಿ. ನಾನು ಲಾಠಿಯನ್ನು 
ಮಾತ್ರ ತೆಗೆದುಕೊಂಡೆ. 


ಆಯುಧಗಳ ತಯಾರಿಕೆ ೩೭ 


ಸುಮಾರು ಅರ್ಧ ಮೈಲಿ ನಡೆದ ಮೇಲೆ ನಮ್ಮ ಮುಂದೆ ಸುಂದರ 
ವಾದ ಸಣ್ಣ ಕಣಿವೆ ಕಾಣಿಸಿತು. ಆ ಕಣಿವೆಯನ್ನು ಸಾವಧಾನವಾಗಿ 
ಪರೀಕ್ಷಿಸಬೇಕೆಂದು ಹೊರಡುವಷ್ಟರಲ್ಲಿಯೇ ಪೀಟರ್‌ ನಮ್ಮನ್ನು 
ಸೂಗಿದ, 

“ ಅಲ್ಲಿ ಕಾಣುವುದೇನು, ನಿಮಗೆ ಯಾರಿಗಾದರೂ ಗೊತ್ತೆ?” 
ಎಂದು ಸಮುದ್ರತೀರದ ಕಡೆಗೆ ಏನನ್ನೋ ಇರಿಯುವವನಂತೆ ಈಟಿ 
ಯನ್ನು ಚಾಚಿ ತೋರಿಸಿದನು. ಅವನ ಮಾತು ಮುಗಿಯುವದರೊಳಗೆ 
ತೀರದ ಬಳಿ ಇದ್ದ ಬಂಡೆಗಳಿಂದ ನೀರಿನ ತುಂತುರುಗಳಂತೆ ಅಥವಾ 
ಹೆಬೆಯಂತೆ ಇದ್ದ ಒಂದು ಬಿಳಿಯ ಕಂಬ ಹತ್ತು ಹನ್ನೆರಡು ಅಡಿಗಳ 
ಎತ್ತರ ಮೇಲಕ್ಕೆ ಹಾರಿ ಇದ್ದಸೈೈದ್ದ ಹಾಗೆಯೇ ಕಣ್ಮರೆಯಾಯಿತು. 
ಸಮುದ್ರದ ಹತ್ತಿ ಸ ಹೀಗಾಗಿದ್ದರೆ ಏನೂ ಆಕ್ಟ ರ್ಯಕ್ಕೆ ಕಾರಣ 
ವಿರುತ್ತಿರಲಿಲ್ಲ. ಸ್ಥಳದಲ್ಲಿ ಬಂಡೆಯ ಸಾಲು ದಡಕ್ಕೆ ಹತ್ತಿ ರನಿದ್ದು 
ದಡಕ್ಕೆ ಸೇರಿಯೇ ಹ ದು ಹೇಳಿದರೂ ತಡೆಯುನಂತಿತ್ತು. ಆ ಭಾಗ 
ದಲ್ಲಿ ಒಳಗಡಲು ಇರಲೇ ಇಲ್ಲವೆನ್ನಬಹುದು. ಸಮುದ್ರದ ದೊಡ್ಡ ಅಲೆ 
ಗಳು ಯಾವ ತಡೆಯೂ ಇಲ್ಲದೆ ದಡದ ಮೇಲೆಯೇ ಬಡಿಯುತ್ತ ತಿದ್ದವು. 
ಆದ್ದರಿಂದ ದಡದ ಬಳಿಯಲ್ಲೇ ಬಿಳಿಯ ಕಂಬ ಕಾಣಿಸಿಕೊಂಡಿದ್ದರೆ 
ಅದು ಅಲೆಗಳಿಂದ ಹೊರಟ ತುಂತುರು ಎನ್ನ ಬಹುದಾಗಿತ್ತು. ಆದರೆ 
ನಾವು ಅದನ್ನು ನೋಡಿದ್ದು ತೀರದಿಂದ ಸುಮಾರು ಐವತ್ತು ಗಜ ಒಳ 
ಭಾಗದಲ್ಲಿ. ಅಲ್ಲಿ ಬಂಡೆಗಳು ಬಕ ಒರಟೂರಬಾಗಿ ದಡದಿಂದ 
ಸಮುದ್ರದೊಳಕ್ಕೆ ಚಾಚಿಕೊಂಡಿದ್ದವು. “ ಇದೇನಾಶ್ಚ ರ್ಯ! ' ಎಂದು 
ನೋಡುತ್ತಿರುವಷ್ಟರಲ್ಲೇ ನಾವು ನೊದಲು ಕಂಬವನ್ನು. ನೋಡಿದ ಸ್ಥಳ 
ದಿಂದ ಕೆಲವು ಅಡಿಗಳ ದೂರದಲ್ಲಿ ಮತ್ತೊಂದು ಬಿಳಿಯ ಕಂಬ ಮೇಲಕ್ಕೆ 
ಹೊರಟು ಕ್ಷಣಮಾತ್ರ ಕಾಣಿಸಿಕೊಂಡು ಅದ್ಭಶ್ಯವಾಯಿತು. ಹೀಗೆಯೇ 
ನಿಮಿಷಕ್ಕೊಂದು ಸಾರಿ ಕಂಬಗಳು ಏಳುತ್ತಲೇ ಇದ್ದುವು. ಸ್ವಲ್ಪ 
ಹೊತ್ತು ಈ ವಿಚಿತ್ರವತ್ನು ನೋಡಿದ ಮೇಲೆ ಆನು ನೀರು ಅಥವಾ 
ತುಂತುರಿಠಿಂದ ಆಗಿರಬೇಕೆಂದು ಮನಸ್ಸಿಗೆ ದೃಢವಾಯಿತು. ಆದರೆ 
ಹಾಗೆ ಏಳುವುದಕ್ಕೆ ಕಾರಣವೇನೆಂದು ಊಹಿಸುಪುದಕ್ಟಾಗಲಿಲ್ಲ. ಹೆತ್ತಿರ 
ಹೋಗಿ ನೋಡಿಬೆತಬೇಕೆಂದು ಹೊರಟಿವು. 


೩೮ ಹೆನಳದ ದ್ವೀಪ 


ಬಂಡೆಗಳು ಬಹೆಳ ಒರಟಾಗಿಯೂ ಸಮುದ್ರದ ಕಡೆ ಬಹು 
ಕಡಿದಾಗಿಯೂ ಇದ್ದುವು, ಅಲ್ಲೆಲ್ಲಾ ಸಂತತವಾಗಿ ನೀರು ಬಿದ್ದು ಒದ್ದೆ 
ಯಾಗಿದ್ದುದರಿಂದ ನಮ್ಮ ಜೋಡುಗಳೆಲ್ಲಾ ನೆನೆದುಹೋದವು. ನೆಲ 
ದಲ್ಲಿ ಅಲ್ಲಲ್ಲಿಯೇ ಸಣ್ಣಸಣ್ಣ ರಂಧ್ರಗಳು. ಮತ್ತೆ ಕಂಬಗಳು ಎಲ್ಲಿ 
ಏಳುವುವೋ ಎಂದು ಆತುರದಿಂದ ನೋಡುತ್ತ ನಿಂತೆವು. ಇದ್ದಕ್ಕಿದ್ದ 
ಹಾಗೆಯೇ ನೆಲದೊಳಗೆ ದೂರದ ಗುಡುಗಿನಂತೆ ಒಂದು ಶಬ್ದ ಪ್ರಾರಂಭ 
ವಾಗಿ ಹತ್ತಿರಬಂದಹಾಗೆಲ್ಲಾ ಕುದಿಯುವ ನೀರಿನಂತೆ ಮೊರೆಯುವು 
ದಕ್ಕೆ ಆರಂಭವಾಯಿತು. ಒಂದು ಕ್ಷಣದಲ್ಲೇ ಸಾವಿರ ಸರ್ಪಗಳು ಒಟ್ಟಿಗೆ 
ಬುಸುಗುಟ್ಟಿ ದಂತಾಗಿ ದಪ್ಪ ನೀರಿನ ಚಿಲುಮೆಯೊಂದು ಬಿಲ್ಲಿನಿಂದ 
ಹೊರಟ ಬಾಣದ ವೇಗದಿಂದ ಮೇಲಕ್ಕೆ ಹಾರಿತು. ಜಾಕಿಯೂ ನಾನೂ 
ಅದರ ಹತ್ತಿರದಲ್ಲೇ ನಿಂತಿದ್ದುದರಿಂದ ಅದು ನಮ್ಮ ನ್ನು ಮುಟ್ಟ ಕೊಂಡೇ 
ಹೋಯಿತು.' ನಾವು ಹೆ ತಕ್ಷಣನೇ ಆ ಸ್ಥಳದಿಂದ ಜತರಿನೆವು. 
ಆದರೆ ನೀರು ನಮ್ಮ ಮೇಲೆ ಬೀಳದಂತೆ ತಪ್ಪಿ ಸಿಕೊಳ್ಳು ವುಡಕ್ಕಾಗಲಿಲ್ಲ. 
ಕಂಬ ಒಂದು ಕ್ಷಣದಲ್ಲೇ ಇಳಿದು ನಮ್ಮಿಬ್ಬರನ್ನೂ ಸಂಪೂರ್ಣವಾಗಿ 
ತೋಯಿಸಿತು. ಪೀಟರ್‌ ಸ್ವಲ್ಪ ದೂರದಲ್ಲಿ ನಿಂತಿದ್ದುದರಿಂದ ಅವನ 
ಮೇಲೆ ಒಂದೆರಡು ne "ಸೂತ್ರ ಬಿದ್ದವು. ಅವನಿಗೆ ತಾನು 
ನೀರಿಗೆ ಸಿಕ್ಕದೆ ಪಾರಾದ ಸೇಂತೋನದ ಜೊತೆಗೆ ನಾವಿಬ್ಬರೂ ನೆನೆದು 
ಕಣ್ಣುಕಣ್ಣು ಬಿಡುವುದನ್ನು ನೋಡಿದ ಸಂತೋಷ ಬೇರೆ. ಹುಚ್ಚು 
ಹುಚ್ಚಾಗಿ ನಗಲಾರಂಭಿಸಿದನು. 

“ ಜೋಕೆ, ಮತ್ತೆ ಸಿಕ್ಕಿಬಿದ್ದೀರಿ, ಅಗೋ ಅಲ್ಲಿ ಇನ್ನೊಂದು 
ಕಂಬ ಏಳುತ್ತಿದೆ!' ಎಂದನು. ಅವನ ಮಾತು ಮುಗಿಯುವುದರೊಳಗೆ 
ನಮ್ಮ ಹತ್ತಿರದಲ್ಲೇ ಇನ್ನೊಂದು ಬುಗ್ಗೆ ಹೊರಟು ನಮಗೆ ಮತ್ತೊಂದು 
ಸಾರಿ ಸ್ನಾನಮಾಡಿಸಿತು. ಹೀಟರಿನ ಸಂತೋಷಕ್ಕೆ ಮಿತಿಯೇ ಇಲ್ಲ. 
ನಗುವನ್ನು ತಡೆಯಲಾರದೆ ಹೋದ, 

ಅವನು ನಿಂತಿದ್ದ ಸ್ಥಳದ ಹತ್ತಿರದಲ್ಲೇ ಗುಡುಗಿನ ಶಬ್ದ ಕೇಳಿ 
ಬಂತು. ಪೀಟಿರಿನ ನಗು ಇದಕ್ಕಿದ್ದ ಹಾಗೇ ನಿಂತುಹೋಯಿತು. _ 

“ ಈಗೆಲ್ಲಿ ಹೊರಡುವುದಪ್ಪಾ, ಈ ಹಾಳು ನೀರು!'' ಎನ್ನುತ್ತಾ 


ಆಯುಧಗಳ ತಯಾರಿಕೆ 4೯ 


ತನ್ನ ಸುತ್ತಮುತ್ತ ಬಹಳ ಚಿಂತೆಯಿಂದ ನೋಡಿದನು. ಅವನನ್ನು 
ನೋಡಿದರೆ ಪಲಾಯನಕ್ಕೆ ಸಿದ್ಧಮಾಡಿಕೊಳ್ಳು ವಂತಿತ್ತು. ಮತ್ತೆ ಆ 
ವಿಚಿತ್ರವಾದ ಬುಸುಗುಟ್ಟು ವ ಶಬ್ದ, ಅದರ ಹಿಂದೆಯೇ ಭಯಂಕರವಾದ 
ಬುಗ್ಗೆ ಈ ಸಾರಿ ಜಿ ಕಾಲುಗಳ ನಡುನೆಯೇ ಎದ್ದು ಪರದೆ 
ಯೆಳೆದಂತೆ ಅವನನ್ನು ಮುಚ್ಚಿದ್ದಲ್ಲದೆ ಕೆಲವು ಅಡಿಗಳ ಮಟ್ಟಕ್ಕೆ ಎತ್ತಿ 
ಒಗೆದುಬಿಟ್ಟಿ ತು. ಅವನು ಬಿದ್ದ. ರಭಸವನ್ನು ನೋಡಿ ಮೂಳೆಗಳೆಲ್ಲಾ 
ನುಚ್ಚು ನೂರಾಗಿರಬೇಕೆಂದು ಥೆದರಿ ನಾವಿಬ್ಬರೂ ಅವನ ಸಹಾಯಕ್ಕೆ 
ಓಡಿದೆವು. ಆದರೆ ಪುಣ್ಯನಶಾತ್‌ ಅವನು ಬಿದ್ದ ಕಡೆ ಒಂದು 
ಪೊಡೆ ಬೆಳೆದಿದ್ದುದರಿಂದ ಅವನಿಗೆ ಅಪಾಯವೇನೂ ಆಗಿರಲಿಲ್ಲ. ಈಗ 
ನಗುವುದಕ್ಕೆ ನಮ್ಮ ಸರದಿ. ಆದರೂ ಅವನಿಗೇನಾದರೂ ಗಾಯ 
ನಾಗಿರಬಹೊಸೆಂಟ “್ಥದರಿಕೆಯಿಂದ ನಗುವನ್ನು ತಡೆದುಕೊಂಡೆವು. 

ಪ್ಟೇ ಅಲ್ಲದೆ ಮುಂದಿನ ಘಳಿಗೆಯಲ್ಲಿ ತನ್ನೊಂದು ಬುಗ್ಗೆ ಏಳಬಹು 
ಹ ಭಯ ಬೇರೆ ಇದ್ದುದರಿಂದ ಪೀಟಿರನ್ನು ಎಬ್ಬಿ ನ ಆ 
ಸ್ಥಳವನ್ನು ಬಿಟ್ಟು ಓಡಿದೆವು. 

“ಈಗೇನು ಮಾಡೋಣ?” ಹೀಟಿರ್‌ ಕಕ್ಕುಬಿಕ್ಟಾಗಿ ಕೇಳಿದ. 

“ ಮಾಡುವುದೇನು, ಗೊತ್ತೇ ಇದೆ. ಮೊದಲು ಬೆಂಕಿ ಹತ್ತಿಸಿ 
ಬಟ್ಟಿ ಗಳನ್ನೆಲ್ಲಾ ಒಣಗಿಸಿಕೊಳ್ಳ ಬೇಕು.” 

ಬಟ್ಟೆಗಳು ಒಣಗಬೇಕಾದರೆ ಒಂದು ಘಂಟೆಯ ಕಾಲ ಹಿಡಿ 
ಯಿತು. ಅಷ್ಟು ಕಾಲ ಸುಮ್ಮನೆ ಕುಳಿತಿರುವ ಬದಲು ನಮಗೆ ಈ 
ವಿಚಿತ್ರ ಅನುಭವವಾದ ಸ ಸ್ಪ ಸ್ಥಳಕ್ಕೆ ಮತ್ತೆ ಹೋಗಿ ಅದಕ್ಕೆ ಕಾರಣ ಕಂಡು 
a ಪ್ರಯತ್ನ ಮಾಡಿದೆವು. ನಾವು ನೋಡಿದ್ದರಲ್ಲಿ ಸಮುದ್ರದಿಂದ 
ಅಲೆ ಬಂದು ದಡಕ್ಕೆ ಅಪ್ಪ ಳಿಸಿದ ಕೂಡಲೆ ಬುಗ್ಗೆ ಗಳು ಹೊರಡುತ್ತಿ! ದ್ದವು. 
ಒಂದು ಜೂ ಅಲೆ” ಹೊಡೆಯುವುದಕ್ಕೆ ಮುಂಚೆ ಬುಗ್ಗೆ ಏಳಲಿಲ್ಲ. 
ಅಲ್ಲದೆ ಬಹಳ ದೊಡ್ಡ ದಾದ ಅಲೆ ಬಡಿದ ಮೇಲೆ ಬುಗ್ಗೆ 'ಎಳುತ್ತಿ ತ್ತೇ 
ಹೊರತು ಸಣ್ಣ ಸಣ್ಣ 'ಅಲೆಗಳು ಬಂದರೆ ಏನೂ ಆಗುತ್ತಿ ರಲಿಲ್ಲ. ಇದನ್ನು 
ನೋಡಿದ ಮೇಲೆ ನೌ ಹಾಗಾಗುವುವರ ಕಾರಣವನ್ನು ಗಹಿಸುವುದು 
ಸಾಧ್ಯವಾಯಿತು. ಆ ಬಂಡೆಯ ಕೆಳಗೆ ನೀರು ಒಳಗೆ ಬರುವಂತೆ 


೪೦ ಹವಳದ ದೀಪ 


ದಾರಿಯಿರಬೇಕು. ದೊಡ್ಡ ದೂಡ್ಡ ಅಲೆಗಳು ಬಂದಾಗ ನೀರು ಈ 
ಕಾಲುನೆಯೊಳಗೆ ನುಗ್ಗುತ್ತದೆ; ಅದಕ್ಕೆ ಮುಂದೆ ಹೋಗಲು ಬೇರೆ 
ಯಾವ ದಾರಿಯೂ ಇಲ್ಲದ್ದರಿಂದ ಬಂಡೆಯಲ್ಲಿದ್ದ ರಂಧ್ರಗಳ ಮೂಲಕ 
ರಭಸದಿಂದ ಆಕಾಶಕ್ಕೆ ಹಾರುತ್ತದೆ. ಇದಕ್ಕೈಂತ ಹೆಚ್ಚು ಸಮಂಜಸ 
ವಾದ ಕಾರಣ ನಮ್ಮ ಮನಸ್ಸಿಗೆ ತೋರಲಿಲ್ಲ. ಆದ್ದರಿಂದ ನನ್ಮು 
ಊಹೆ ಸರಿಯೆಂದೇ ಭಾವಿಸಿಕೊಂಡೆವು. 

ಅಲ್ಲಿಂದ ಇನ್ನೇನು ಹೊರಡಬೇಕು ಅನ್ನುವಪ್ಪರಲ್ಲಿ ಮತ್ತೊಂದು 
ಸಂಗತಿ ನಡೆಯಿತು. ದಡದಿಂದ ಮುಂದಕ್ಕೆ ಚಾಚಿಕೊಂಡಿದ್ದ ಬಂಡಿ 
ಯೊಂದರ ಮೇಲೆ ನಿಂತು ನೀರನ್ನು ಬಗ್ಗಿ ನೋಡುತ್ತಿದ್ದ ಜಾಕಿ 
ನಮ್ಮನ್ನು ಕೂಗಿದ. “ಇಲ್ಲಿ ನೋಡು ಬಾ, ರೋವರ್‌. ನೀರಿನಲ್ಲಿ 
ರುವುದೇನು? ಷಾರ್ಕು ಇರಬಹುದೆ?” 

ನಾನು `ಓಡಿಹೊಗಿ ಷೋಡಿದೆ. ಬಂಡೆಯ ಬಳಿ ಸುಮೂರು 
ಏಳೆಂಟು ಅಡಿಗಳ ಕೆಳಗೆ ಸ್ವಲ್ಪ ತೆಳುಹಸುರಾದದ್ದು ಏನೋ ಇತ್ತು. 
ನೋಡಿದರೆ ಕ್ಷಣಕ್ಷಣಕ್ಕೂ ಸ್ವಲ್ಪ ಅಲುಗಾಡುವಂತೆ ಕಂಡಿತು. 

“ ಯಾವುದೋ ಜಾತಿಯ ಮೀನಿರಬೇಕು, ಜಾಕಿ.” 

« ಫೀಟಿರ, ನಿನ್ನ ಈಟಿ ತೆಗೆದುಕೊಂಡು ಬಾ. ಅದಕ್ಕೆ ಸ್ವಲ್ಪ 
ಕೆಲಸ ಕೊಡೋಣ.” 

ಹೀಟರ್‌ ಈಟಯನ್ನೇನೊ ತಂದ, ಆದರೆ ಆ ಹಸುರು ಪದಾರ್ಥ 
ಬಹಳ ಆಳದಲ್ಲಿದ್ದುದರಿಂದ ಈಟಯಿಂದ ಅದನ್ನು ಮುಟ್ಟುವುದಕ್ಕಾಗ 
ಲಿಲ್ಲ. ಆದರೂ ಅದನ್ನು ಪರೀಕ್ಷಿಸಿಯೇ ತೀರಬೇಕೆಂದು ಹಟ ತೊಟ್ಟು 
ಜಾಕಿ ಬಲವಾಗಿ ಇರಿಯುವಂತೆ ಈಟಯನ್ನು ಅದರೆ ಮೇಲೆ ಎಸೆದನು. 
ಅನನು ಚೆನ್ನಾಗಿ ಗುರಿಯಿಟ್ಟೀ ಹೊಡೆದನಾದರೂ ಆ ವಸ್ತುವಿಗೆ ಈಟ 
ತಗಲಿದಂತೆ ಕಾಣಲಿಲ್ಲ. ಈಟ ಮೇಲಕ್ಕೆದ್ದಿತು. ಆದರೆ ಆ ತೆಳುಹಸುರಿನ 
ವಸ್ತುವೋ ಪ್ರಾಣಿಯೋ ಮೊದಲಿದ್ದ ಸ್ಥಳದಲ್ಲೇ ತನ್ನ ಬಾಲವನ್ನು 
ಅಲ್ಲಾಡಿಸುತ್ತಾ ನಿಶ್ಚಿಂತೆಯಾನಿತ್ತು. 

"ಇದೇನು ವಿಚಿತ್ರ!” 

ವಿಚಿತ್ರವೇನೋ ಹೌದು. ನಾನು ಮತ್ತು ನೀಟಿರ್‌ ಈಟಿಯನ್ನು 


ಆಯುಧಗಳ ತಯಾರಿಕೆ ೪೧ 


ತೆಗೆದುಕೊಂಡು ಮತ್ತೆ ಮತ್ತೆ ಆದರ ಮೇಲೆ ಪ್ರಯೋಗಿಸಿದೆವು. ನಮ್ಮ 
ಈಟ ಮತ್ತೆ ಕೈಗೆ ಬಂದದ್ದೊಂದೇ ಫಲವಾಯಿತೇ ಹೊರತು, ಆ ವಸ್ತು 
ನಿಗೆ ಯಾವ ರೀತಿಯಲ್ಲೂ ಪೆಟ್ಟಾಗಲಿಲ್ಲ. ಆದು ಆ ಸ್ಪಳವನ್ನು ಬಿಟ್ಟು 
ಕದಲಲೂ ಇಲ್ಲ. ಕೊನೆಗೂ ಅದು ಏನೆಂದು ಸತ್ತೆಮೂಡಲಾರದೆ 
ಅಲ್ಲಿಂದ ಕೊರಡಬೇಕಾಯಿತು. ಆದರೆ ಇನ್ನೊಂದು ಸಲ ಅಲ್ಲಿಗೆ 
ಬಂದು ಶೋಧನೆ ನಡೆಸಬೇಕೆಂದು ನಿರ್ಧರಿಸಿಕೊಂಡು ಮತ್ತೆ ಕಣಿವೆಯ 
ಕಡೆ ತಿರುಗಿದೆವು. 

ನಾವು ಆ ಕಣಿವೆಯನ್ನು ಪರೀಕ್ಷಿಸಿದ್ದರಿಂದ ಬಹಳ ಅನುಕೂಲ 
ವಾಯಿತು. ಆದರಲ್ಲಿ ನಾವು ಮೊದಲೇ ನೋಡಿದ್ದ ತೆಂಗು, ಬ್ರೆಡ್‌ಮರ 
ಮುಂತಾದುವಲ್ಲದೆ ಕಲವು ಹೊಸ ಮರಗಳೂ ಬೆಳೆದಿದ್ದವು. ದಕ್ಷಿಣ 
ದ್ವೀಪದವರು ಆಹಾರಕ್ಕಾಗಿ ಉಪಯೋಗಿಸುವ ಟಾರೋ ಎಂಬ ಗಿಡದ 
ವರ್ಣನೆಯನ್ನು ಜಾಕಿ ಎಲ್ಲೋ ಓದಿಡ್ಡೆ ತೆ. ಆ ಗಿಡವನ್ನೂ ಅಲ್ಲಿ 
ಪತ್ತೆಮಾಡಿದೆವು. ಆದರ ಜೊತೆಗೆ ಆಲ್ಲಿ ಗೆಣಸಿನ ಬಳ್ಳಿಯೂ 
ಆಲೂಗಡ್ಡೆ ಯಂತಿದ್ದ ಇನ್ನೊಂದು ಗಿಡವೂ ಬೇಕಾದ ಹಾಗೆ ಬೆಳೆದಿದ್ದವು. 

ಆ ವೇಳೆಗೆ ಸೂರ್ಯ ಇಳಿಮುಖನಾಗುತ್ತಿದ್ದನು. ಕಣಿವೆಯ 
ಕಾಡಿನಲ್ಲಿ ಸಾವಿರಾರು ಸೊಳ್ಳೆ ಗಳು ಆಗಲೇ ಗುಂಗುಟ್ಟುತ್ತಿದ್ದವು. ರಾತ್ರಿ 
ಯಾದ ಮೇಲೆ ಅವುಗಳ ಕಾಟವನ್ನು ತಡೆಯುವುದು ಕಷ್ಟ. ಆದ್ದರಿಂದ 
ರಾತ್ರಿಯನ್ನು ಸಮುದ್ರತೀರದ ಬಳಿಯಲ್ಲೇ ಕಳೆಯುವುದು ಒಳ್ಳೆಯ 
ದೆಂದುತೋರಿ ನಾವು ಮತ್ತೆ ಕಣಿವೆಯಿಂದ ಮರಳ ಹೆವು. ದಾರಿಯಲ್ಲಿ ಕಣಿ 
ವೆಯ ಕಡೆಗೆ ಹಾರಿಕೋಗುತ್ತಿದ್ದ ಬಗೆಬಗೆಯ ಹಕ್ಳಿಗಳನ್ನು ಕಂಡೆವು. 
ಮರದ ಎಲೆಗಳ ಬಣ್ಣವೇ ನಮ್ಮನ್ನು ಮುಗ್ಧರನ್ನಾಗಿ ಮಾಡಿತ್ತು. ಇನ್ನು 
ಆ ಹಕ್ಕಿಗಳ ಗರಿಗಳ ಬಣ್ಣವನ್ನು ಬಿ ಸುವುದಾದರೂ ಹೇಗೆ! ಸಂಜೆಯ 
ಬಿಸಿಲಿನಲ್ಲಿ ಮನೋಹರವಾಗಿ ಹೊಳೆಯುತ್ತಿದ್ದ ಹಸುರು, ನೀಲಿ, ಕೆಂಪ್ರು 
ಚಿನ್ನದ ಬಣ್ಣಗಳನ್ನುಳ್ಳ ಆ ಹಕ್ಕಿಗಳನ್ನು ನೋಡಿ ಆನಂದಪಡುವುದ 
ರಲ್ಲಿ ನಮ್ಮ ದಾರಿ ಮುಂದುವರಿಯಿಲೇ ಒಲ್ಲದು ಕಾಮನ ಬಿಲ್ಲಿನ ಬಣ್ಣ 
ಗಳೆಲ್ಲವನ್ನೂ ಕದ್ದು ಈ ಹಕ್ಕಿಗಳು ಅಂತರಿಕ್ಷದಲ್ಲಿ ಹಾರಾಡುವ ತೋರಣ 


ಗಳನ್ನು ಸೃಷ್ಟಿಸುತ್ತಿವೆಯೋ ಎನ್ನುವಂತಿತ್ತು. ಅವುಗಳ ಗಾನವೂ 


೪೨ ಹೆವಳದ ದ್ವೀಪ 


ಕಿವಿಗೆ ಬಹಳ ಇಂಪು. ಕಣಿವೆಯ ಮಧ್ಯದಲ್ಲಿ ಇತರ ಮರಗಳೆಲ್ಲ 
ಕ್ಕಿಂತಲೂ ದೊಡ್ಡದಾಗಿ ಒಂದು ಮಹಾವೃಕ್ಷ ನಿಂತಿತ್ತು. ಅದರೆ 
ಕಾಂಡವು ಮಧ್ಯದಲ್ಲಿ ಸುಮಾರು ಐದು ಅಡಿ ದಪ್ಪವಿರಬಹುದು. 
ಅದರ ಕೊಂಬೆಗಳಲ್ಲೆಲ್ಲಾ ಚೆನ್ನಾಗಿ ಮಾಗಿ ಹಳದಿಯ ಬಣ್ಣವನ್ನು 
ತಾಳಿದ್ದ ಹಣ್ಣುಗಳಿದ್ದ ವು. ನೋಡಿದರೆ ಪ್ಲಮ್‌ ಜಾತಿಯ ಮರವೆಂದು 
ತೋರಿತು. ತಿನ್ನುವುದಕ್ಕೆ ಬಹಳ ರುಚಿಯಾಗಿದ್ದುದರಿಂದ ಎಲ್ಲರೂ 
ಜೇಬುಗಳ ತುಂಬ ಹಣ್ಣು ತುಂಬಿಕೊಂಡು ಅಲ್ಲಿಂದ ಮುಂದೆ ನಡೆದೆವು. 

ನಾವು ಪ್ಲಮ್‌ ಹಣ್ಣು ಖು ಗಳನ್ನು ಕೊಯ್ಯುತ್ತಿದ್ದಾಗ, ಮುಂಚಿತವಾಗಿ 
ತೀರದ ಬಳಿಗೆ ಹೋಗಿ ಬೆಂಕಿ ಹೆತ್ತಿಸಿ ಸಿದ್ಧಮಾಡಲೆಂದು ಪೀಟರನ್ನು 
ಕಳುಹಿಸಿದ್ದೆವು. ನಾವು ಬರುವ ವೇಳೆಗೆ ಬೆಂಕಿ ಸಿದ್ಧವಾಗಿತ್ತು. ಪೀಟರ್‌ 
ಬಹಳ ತೊಂದರೆ ತೆಗೆದುಕೊಂಡು ನಾವು ರಾತ್ರಿ ಅಲ್ಲಿ ತಂಗುವುದಕ್ಕೆ 
ಬೇಕಾದ ಏರ್ಪಾಡೆಲ್ಲವನಕ್ತೆಈೌ ಆ ಮಾಡಿದ್ದನು. ಬೆಂಕಿಯಲ್ಲಿ ಗಡ್ಡೆ 
ಗೆಣಸುಗಳನ್ನು ಬೇಯಿಸಿ ಊಟಕ್ಕೆ ಕುಳಿತೆವು. ನಮ್ಮ ಮುಂದೆ ತಿಂಡಿ 
ತೀರ್ಥಗಳನ್ನು ಹೆರವಿಕೊಂಡಾಗ ಅದನ್ನು ನೋಡುವುದಕ್ಕೇ ಆನಂದ 
ವಾಗುತ್ತಿತ್ತು. ಅದುವರೆಗೆ ದಿನಗಟ್ಟಲೆ ತೆಂಗಿನಕಾಯಿ, ಮೀನು ಇಷ್ಟು 
ಮಾತ್ರ ತಿಂದುಕೊಂಡಿದ್ದವರಿಗೆ ಈ ದಿವಸ ಸ ದೊಡ್ಡ ಹಬ್ಬದ ತಗಳ 
ಬಡಿಸಿದಂತೆಯೇ ಆಯಿತು. ಟಾರೋ, ಆಲೂಗಡ್ಡೆ, ಗೆಣಸು--ಜೊತೆಗೆ 
ಹಣ್ಣುಗಳು--ನಾವು ಹಡಗಿನಲ್ಲಿದ್ದಾಗ ಸಹಿತ ಇಷ್ಟು ರುಚಿಯಾದ 
ಮತ್ತು ಆರೋಗ್ಯಕರವಾದ ಆಹಾರ ಸಿಕ್ತುತ್ತಿರಲಿಲ್ಲ. 

ಪೀಟರ್‌ ಬಹಳ ಆನಂದದಿಂದ “ ನೋಡು, ಜಾಕಿ, ನಾವೇ 
ನಾದರೂ ಈ ದ್ವೀಪದಲ್ಲಿ ಹೆಚ್ಚುಕಾಲ ನಿಂತರೆ ಊಟದ ವಿಷಯ.ದಲ್ಲಿ 
ಬಹಳ ಟೂ. ಬಂದುಹೋಗುತ್ತದೆ. ಹಂದಿಯ ಹಾಗೆ ತಿನ್ನುವ 
ಅಭ್ಯಾಸವೂ ಬಂದುಬಿಡುತ್ತೆ” ಎಂದನು. 

« ನಿನಗೇನೂ ಅಭ್ಯಾಸ ಬೇಕಿಲ್ಲ ಬಿಡು, ನೀಟರ್‌. ನೀನು 
ಹಂದಿಯ ಹಾಗಾಗುವುದಕ್ಕೆ ಅಭ್ಯಾಸ ಬೇರೆ ಬೇಕೆ?” ಎಂದು ಜಾಕಿ 
ಹಾಸ್ಯಮಾಡಿದನು. 

ಕಂಠಪೂರ್ತಿ ಊಟಮಾಡಿದಮೇಲೆ ಒಂದು ಬಂಡೆಯ ಆಶ್ರಯ 


ಆಯುಧಗಳ ತಯಾರಿಕೆ ೪ 


ದಲ್ಲಿ ಎಲೆಗಳನ್ನು ಹಾಸಿಕೊಂಡು ಎಲ್ಲರೂ ಮಲಗಿದೆವು. ದಿನವೆಲ್ಲಾ 
ನಡೆದು ಆಯಾಸವಾಗಿದ್ದುದರಿಂದ ಕಣ್ಣುಮುಚ್ಚುವುದೇ ತಡ, ಗಾಢ 
ನಿದ್ರೆ ಎಲ್ಲರನ್ನೂ ಆವರಿಸಿತು. 

ಮಾರನೆಯ ದಿನ ಪ್ರಾತಃಕಾಲ ನಮಗೆ ಎಚ್ಚರವಾಗುವ ಹೊತ್ತಿಗೆ 
ಸೂರ್ಯನು ಅಂತರಿಕ್ಷದಲ್ಲಿ ಸ್ವಲ್ಪ ದೂರ ಪ್ರಯಾಣವನ್ನು ಸಾಗಿಸಿ 
ದ್ದನು. ರಾತ್ರಿಯ ಊಟ ಸ್ವಲ್ಪ ಬಲವಾದರೆ ಬೆಳಗ್ಗೆ ಹೊತ್ತಿಗೆ 


ಮುಂಚೆ ಏಳುವುದು ಕಷ್ಟವೆಂದು ತೋರುತ್ತದೆ. ಆದರೆ ನಮಗೆ 
ಯಾರಿಗೂ ಅಜೀರ್ಣವಾಗಲಿ ಆಲಸ್ಯವಾಗಲಿ ಕಾಣಲಿಲ್ಲ. ಬೆಳಗಿನ 
ಉಪಹಾರಕ್ಕೆ ಎಲ್ಲರೂ ಸಿದ್ಧರಾಗಿದ್ದೆವು. ಎಲ್ಲರೂ ನಮ್ಮ ಪದ್ಧತಿಯ 
ಪ್ರಕಾರ ಸಮುದ್ರ ಸ್ನಾನಮಾಡಿ ಸ್ವಲ್ಪ ತಿಂಡಿ ತಿಂದು ಮತ್ತೆ ಪ್ರಯಾಣ 
ಮಾಡಿದೆವು. 

ಸುಮಾರು ಒಂದು ಮೈಲಿ ನಡೆ ದ್ವೀಪದಲ್ಲಿನ ಒಂದು ತಿರು 
ವನ್ನು ದಾಟದ ಮೇಲೆ ನಮ್ಮ ಮುಂದೆ ದಡದಿಂದ ಸ್ವಲ್ಪ ದೂರದಲ್ಲಿ 
ಒಂದೆರಡು ಸುಂದರವಾದ ದ್ವೀಪಗಳು ಕಾಣಿಸಿದವು. ಆ ಹೊತ್ತಿಗೆ 
ಸರಿಯಾಗಿ ಕೆಲವು ರಾತ್ರಿಗಳ ಹಿಂದೆ ನಮ್ಮನ್ನು ಹೆದರಿಸಿದ್ದ ಭಯಂಕರ 
ವಾದ ಕೂಗು ಮತ್ತೆ ಕೇಳಿ ಬಂತು. ಎಲ್ಲರೂ ನಿಂತಲ್ಲಿಯೇ ನಿಂತೆವು. 
ಆದರೆ ಈ ದಿನ ಹಿಂದಿನಂತೆ ನಾನು ಹೆದರಿಕೊಳ್ಳ ಲಿಲ್ಲ. ಅಂದು ಆ 
ಸದ್ದು ಕೇಳಿಬಂದಾಗ ರಾತ್ರಿ; ಕತ್ತಲೆಯ ಕಾಲ. ಈಗ ಹಾಡು 
ಹಗಲು. ಅದೇನು ಕಾರಣವೋ ತಿಳಿಯದು, ಎಂಥ ಪುಕ್ಕಲು ಮನುಷ್ಯ 
ನಾದರೂ ರಾತ್ರಿ ಹೆದರುವಂತೆ ಹಗಲಿನಲ್ಲಿ ಹೆದರುವುದಿಲ್ಲ. ಆ ವಿಚಿತ್ರ 
ವಾದ ಸದ್ದು ಕೇಳಿದೊಡನೆಯೇ ಪೀಟರ್‌ ತನ್ನ ಈಟಿಯನ್ನು ಎತ್ತಿ 
ಜಾಕಿಯ ಕಡೆಗೆ ತಿರುಗಿದನು. 

“ ಅದೇನಿರಬಹುದು, ಜಾಕಿ? ಈ ಸದ್ದು ಮೊದಲು ಕೇಳಿ ಒಂದು 
ವಾರವಾಗುತ್ತ ಬಂತು. ಅಂದಿಥಿಂದ ಇದುವಕಿಗೆ ಆ ಕೂಗು ಯಾವ 
ಪ್ರಾಣಿಯದಿರಬಹುದೋ, ಅದರಿಂದ ನಮಗೇನು ಅಪಾಯ ಬಂದೀತೋ 
ಎಂಬ ಅಳುಕು ನಮ್ಮನ್ನು ಬಾಧಿಸುತ್ತಲೇ ಇದೆ. ಈ ದ್ವೀಪದಲ್ಲಿ 
ಹಣ್ಣು ಹಂಪಲು, ಗೆಡ್ಡೆ ಗೆಣಸು ಎಲ್ಲಾ ಸಿಕ್ಕುತ್ತವೆ, ಬಹಳ ಸುಂದರ 


೪೪ ಹನಳದೆ ದಿ ಪ 


ವಾಗಿಜೆ, ಎಲ್ಲಾ ನಿಜ. ಆದರೆ ಹೀಗೆ ಭಯದಲ್ಲಿ ಜೀನಿಸುವುದಕ್ಕಿಂತ 
ಈಸ ನ್ಟ ಳವನ ೩ ಬಿಟ್ಟು ಕಾಲು ಕೀಳುವುದೇ ಒಳ್ಳೆ ಯದು. ” 

” ಹೀಟಿರಿನ ಹ ಮುಗಿಯುವ ಹೊತ್ತಿ ಗೆ ಮತ್ತೊಂದು ಸಾರಿ 
ಹಿಂದಿಗಿಂತಲೂ ಗಟ್ಟಿಯಾಗಿ ಆ ಕೂಗು ಕೇಳಿತು. 

“ ಆ ದ್ವೀಪಗಳ ಕಡೆಯಿಂದ ಬಂದ ಹಾಗಿದೆ.” 

« ಯಾನ ಮನುಷ್ಯನೂ ಪ್ರಾಣಿಯೊ ಹೀಗೆ ಕೂಗಿದ್ದನ್ನು ನಾನು 
ಖಂಡಿತ ಕೇಳಿಲ್ಲ. ಆದೆಲ್ಲೊ Ni ಇರಬೇಕು”? 

ಎಲ್ಲರೂ ಆ ದ್ವೀಪಗಳ ಕಡೆಯೇ ದ ೃಷಿ ಯನ್ನು ನೆಟ್ಟು ನೋಡಿ 

ದೆವು. ದೊಡ ದಾದ ದ್ವೀಪವೊಂದರ ಸ ಪ್ರದೇಶದಲ್ಲಿ ಮರಳಿನ 
ಮೇಲೆ ಯಾವುಶೋ ವಿಚಿತ್ರ ಪ್ರಾಣಿಗಳು ಓಡಾಡುತ್ತಿರುವಂತೆ ಕಂಡಿತು, 

ಪೀಟರ್‌ ಆದನ್ನು ನೋಡಿ ಬಹಳ ಆಶ್ಚರ್ಯದಿಂದ, “ ಅಲ್ಲಿ 
ಸಿಪಾಯಿಗಳು ಕವಾತು ತೌಾಡುತ್ತಿರಬೇಕ್ಕು, ರೋವರ್‌, ನೋಡು 
ಹಾಗೇ ಕಾಣುವುದಿಲ್ಲವೆ?” ಎಂದನು. ನನಗೂ ನೀಟರ್‌ ಹೇಳಿದ್ದು 
ನಿಜವೆಂದು ತೋರಿತು. ನಾವು ಫಿಂತಿದ್ದ ಸ್ಪಳದಿಂದ ನೋಡಿದರೆ ಆ 
ದೊರದ ದ್ವೀಪದಲ್ಲಿ ಒಂದು ಸಣ್ಣ ಸೈನ್ಯವೇ ಇದ್ದಂತೆ ತೋರಿತು. 
ನೀಲಿಯ ks ಬಿಳಿಯ ಷರಾಯಿ ಧರಿಸಿಕೊಂಡು ಅವರೆಲ್ಲರೂ ಸಾಲು 
ಸಾಲಾಗಿ ವ್ಯೂಹ ಕಟ್ಟಿ ನಡೆಯುತ್ತಿದ್ದಂತೆ ತೋರಿತು. `ನಾವು ಹಾಗೇ 
ಬೆಪ್ಪು ತಗೆ ಸುತ್ತ ದಾಗ ಆ ದಿಗಿಲುಗೊಳಿಸುವ ಸದ್ದು ಮತ್ತೆ 
ನರರ ಮೇಲಿನಿಂದ ತೇಲಿ ಬಂತ. ಪೀಟಿರ್‌ ನಮ್ಮ ಕಡಿ" ತಿರುಗಿ 
ಹೇಳಿದ; * ಜಾಕಿ ಆ ದ್ವೀಪದ ಕಾಡುಜನರನ್ನೆಲ್ಲಾ ನಿರ್ಮೂಲ 
ಮಾಡುವುದಕ್ಕೆ ಯಾರೋ ಸೈನ್ಯ ಕಳುಹಿಸಿರಬೇಕು. ” 

« ಹಾಗಲ್ಲ ಹೀಟರ್‌... ಈಗ ನನಗೆ ಗೊತ್ತಾಯಿತು. ಅವು 
ಸೆಂಗ್ವಿ ನ್ನು ಗಳು” 

4 ಸೆಂಗ್ವಿ ನ್ನುಗಳಿ?? 

4 ಹೌದು. ಸೆಂಗಿ ಓನ್ನುಗಳು. ಪಿಶಾಚಿಯೂ ಅಲ್ಲ, ಸೈನ್ಯವೂ 
ಅಲ್ಲ. ಪೆಂಗ್ವಿನ್‌ ಅಂದರೆ ಒಂದು ಜಾತಿಯ ಸಮುದ್ರದ ಹಕ್ಕಿ. ದೋಣಿ 
ತಯಾರು ಮಾಡುವುದಕ್ಕಾದರೆ ಮುಂದೆ ಯಾವಾಗಲಾದರೂ ನಾವು ಆ 


ಆಯುಧಗಳ ತಯಾರಿಕೆ ೪೫ 


ದ್ವೀಪಕ್ಕೆ ಹೋಗಿ ನೋಡಿಕೊಂಚು ಬರಬಹುದು. ` 

"ಅಯ್ಯೋ ಇಷ್ಟೇನೆ! ಹಾಗಾದರೆ ಈ ಪೆಸಿನ್ಫಿಕ್‌ ಸಾಗರ ವಿನೂ 
ಪ್ರಯೋಜನವಿನ್ಲ. ಇಲ್ಲಿಯ ದ್ವೀಪಗಳಲ್ಲಿ ವಿಕಾರವಾಗಿ ಅರಚುವಂಥ 
ಒಂದು ಪಿಶಾಚಿ ಗತಿಯಿಲ್ಲ. ನಾಲ್ಕು ಜನರನ್ನು ಸೊಂದು ಹಾಕುವಂಥ 
ಸಿಪಾಯಿಗಳು ಗತಿಯಿಲ್ಲ. ಬರೀ ಸೆಂಗ್ವಿನ್ನುಗಳು, ಸಮುದ್ರದ ಹಕ್ಕಿ 
ಗಳು! ಹೋಗಲಿ ಬಿಡು. ಕೆಲಸಕ್ಕೆ ಬಾರದ ಈ ಹಕ್ಕಿಗಳ ಮುಖ 
ನೋಡುವುದಕ್ಕೆ ಬದಲಾಗಿ ನಮ್ಮ ಪ್ರಯಾಣಪನ್ನಾ ದರೂ ಮುಂದು 
ವರಿಸೋಣ. ” 

ಆ ಹಕ್ಕಿಗಳ ವಿಷಯ ಜಾಕಿಗೆ ಸಹ ಹೆಚ್ಚು ತಿಳಿದಿರಲಿಲ್ಲ... ನನ 
ಗೇನೋ ಎಂದಾದರೂ ಒಂದು ದಿನ ಆದಿ (ಸಕ್ಕ ಹೋಗಿ ಅವುಗಳನ್ನು 


| 
>» 


ಹತ್ತಿರದಿಂದ ನೋಡಬೇಕೆಂಬ ಅಸೇಕ್ಷಯಿತ್ತು. ಆದರೆ ನಮ್ಮಲ್ಲಿ 
ಮಿ 


ನ 
KR 


ಶೋಣಿಯಿಲ್ಲದೆ ಇದ್ದುದರಿಂದ ಸದ್ಯಕ್ಕೆ "ಹಲ್ಲಿಗೆ ಹೋಗುವುದು ಸಾಧ್ಯ 
ವಿರಲಿಲ್ಲ. 

ಮೂರನೆಯ ದಿನ ನಮ್ಮ ಪ್ರಯಾಣ ಹೆಚ್ಚು ವಿಶೇಷವೇನೂ 
ಇಲ್ಲದೆ ಮೊದಲಿನಂತೆಯೇ ಸಾಗಿತು. 

ಆ ದಿನವೆಲ್ಲಾ ನಡೆದು ಸಂಜೆಯ ವೇಳೆಗೆ ದ್ವೀಪದ ಪ್ರದಕ್ಷಿಣೆ 
ಯನ್ನು ಪೂರ್ತಿಮಾಡಿ ಮತ್ತೆ ನಮ್ಮ ಗುಡಿಸಲನ್ನು ತಲಪಿದೆವು. ನಾವು 
ಬಿಟ್ಟಿದ್ದ ಸಾಮಾನುಗಳೆಲ್ಲಾ ಇದ್ದ ಕಡೆಯೇ ಇದ್ದವು. ನಾವು ಮೂವರೂ 
ದಣಿದಿದ್ದುದರಿಂದ ಇನ್ನೂ ಸೂರ್ಯ ಮುಳುಗುವ ಸಮಯವಾದರೂ 
ಕೂಡಲೇ ಊಟಮಾಡಿ ಮಲಗಿದೆವು. ಯಾವಾಗ ನಿದ್ದೆ ಬಂದಿತೋ 
ನಮಗೇ ತಿಳಿಯದು. ನಮಗೆ ಎಚ್ಚರವಾದಾಗ ಮತ್ತೆ ಸೂರ್ಯ 
ಮುಳುಗುವ ಸಮಯವಾಗಿತ್ತು, ಅಂದರೆ ನಾವು ಇಪ್ಪತ್ತು ನಾಲ್ಕು 
ಘೆಂಟಿಯ ಕಾಲ ಒಂದೇ ಸಮ ನಿದ್ರೆ ಮಾಡಿರಬೇಕು. 


೧ 
ಲ್ವ 


ವಜ್ರದ ಗುಹೆ 


ನಾವು ದ್ವೀಪನನ್ನು ಸುತ್ತುಗಟ್ಟಿ ಸುಮಾರು ಮೂರು ವಾರವಾ 
ಗಿತ್ತು. ಅಷ್ಟು ದಿನವೂ ಹೆಚ್ಚು ಕೆಲಸವಿಲ್ಲದೆ ಸೋಮಾರಿಗಳಾಗಿ ಕಾಲ 
ಕಳೆದಿದ್ದುದರಿಂದ ಪೀಟಿರಿಗೆ ಸ್ವಲ್ಪ ಬೇಸರವಾಗಿತ್ತು. 

“ ಜಾಕಿ, ಇಲ್ಲೇ ಸುಮ್ಮನೆ ಕುಳಿತು ಬೇಸರವಾಗಿದೆ. ಏನಾದರೂ 
ಓಡಾಡುವಂಥ ಕೆಲಸ ಮಾಡೋಣ. ಬೆಟ್ಟಿ ಹತ್ತುವುದೋ, ಹಕ್ಕಿಗಳ 
ಬೇಟಿಯಾಡುವುದೋ ಏನಾದರೂ ಸರಿಯೆ ಮೈಯನ್ನೆತ್ತಿ ಒಗೆಯು 
ವಂಥ ಕೆಲಸವಾಗಬೇಕು, ” 

“ಮೈ ಎತ್ತಿ ಹಾಕಬೇಣ್ಞೆ? ಸಾಗಾದರೆ ಆ ಬುಗ್ಗೆ ಬಂಡೆಯ ಮೇಲೆ 
ಹೋಗಿ ನಿಂತುಕೊ. ಹಿಂದೆ ಅಲ್ಲಿಗೆ ಹೋಗಿದ್ದಾಗ ನಿನ್ನನ್ನು ಚೆನ್ನಾಗಿ 
ಎತ್ತಿ ಹಾಕಿತಲ್ಲವೆ? ಈ ಸಾರಿ ಇನ್ನಷ್ಟು (ಮೇಲಕ್ಕೆ ಒಗೆಯಬಹುದು.” 

 ಜಾಕ್ಕಿ ಎಷ್ಟು ವಯಸ್ಸಾದರೂ ನೀನು ಹುಡುಗತನದ 
ಕುಚೋದ್ಯ ಬಿಡಲಿಲ್ಲ. ನಿನ್ನ ನಡತೆ ಸ್ವಲ್ಪವೂ ಸಮರ್ಪಕವಾಗಿಲ್ಲ. 
ನೀನು ಸ್ವಲ್ಪ ಬುದ್ಧಿ ವಂತನಾಗದೆ ಹೋದರೆ ನಾನು ನಿನ್ನ ಸಂಗ ಬಿಟ್ಟು 
ಬಿಡ ಬೇಕಾಗುತ್ತೆ. ” 

ಅವರಿಬ್ಬರೂ ಮಾತಾಡುತ್ತಿದ್ದಾಗ ನನಗೆ ಇನ್ನೊಂದು ವಿಷಯ 
ಸೆನನಿಗೆ ಬಂತು. 

“ ಜಾಕಿ, ಆ ಬಂಡೆಗಳ ಬಳಿ ನೀರಿನಲ್ಲಿ ಹಸುರಿನ ಪದಾರ್ಥ 
ನೋಡಿದೆವಲ್ಲ ಅದೇನು ಅಂತ ತಿಳಿದುಕೊಳ್ಳ ಬೇಡನೆ? ಇವೊತ್ತು 
ಅಲ್ಲಿಗೇ ಏತಕ್ಕೆ ಹೋಗಬಾರದು?” 

ಬುಗ್ಗೆಯ ಬಂಡೆಗಳು ನಮ್ಮ ಗುಡಿಸಲಿಗೆ ಹತ್ತಿರವಾಗಿಯೇ 
ಇದ್ದುದರಿಂದ ಬೇಗಲೇ ಆ ಸ್ಥಳವನ್ನು ತಲನಿದೆವು. ಮತ್ತೆ ಆ ಬಂಡೆ 
ಯ ತುದಿಯಲ್ಲಿ ನಿಂತು ಬಗ್ಗಿ ನೋಡಿದರೆ ಆ ಎಳೆ ಹಸುರು ಬಣ್ಣದ 
ವಸ್ತು ತನ್ನ ಬಾಲವನ್ನು ಹಿಂದಕ್ಕೂ ಮುಂದಕ್ಕೂ ಅಲುಗಾಡಿಸುತ್ತಾ 


ವಜ್ರದ ಗುಹೆ ೪೭ 


ಮೊದಲಿದ್ದ ಸ್ಥಳದಲ್ಲೇ ಈಗಲೂ ಕಾಣಿಸಿತು. 

“ ಇದೇನಿರಬಹುದೋ ಗೊತ್ತಾಗುವುದಿಲ್ಲವಲ್ಲ! ” 

“ ಇಂಥಾದ್ದನ್ನು ಹಿಂದೆ ಎಲ್ಲಿಯೂ ಕಂಡಿರಲಲ್ಲ. ? 

ಪೀಟರ್‌ ತನ್ನ ಈಟಿಯನ್ನು ಎತ್ತಿಕೊಂಡು ಬಂದ. 

“ ಜಾಕಿ, ಆವೊತ್ತು ನೀನು ಅದನ್ನು ಇರಿಯುವುದಕ್ಕೆ ಹೋಗಿ 
ಗುರಿಯಿಡುವುದಕ್ಕೆ ಬರದೆ ಪೆಚ್ಚು ಕೆಲಸ ಮಾಡಿದೆ. ಈಗ ದಾರಿ ಬಿಡು. 
ಆ ಪ್ರಾಣಿಗೆ ಜೀವವೇನಾದರೂ ಇದ್ದರೆ ಆ ಜೀವ ತೆಗೆದುಬಿಡುತ್ತೇಕೆ. ? 

ಪೀಟರ್‌ ಈಟಿಯನ್ನು ಎತ್ತಿ ನಿಧಾನವಾಗಿ ಗುರಿಯಿಟ್ಟು ಬಲ 
ವಾಗಿ ಬಾಣ ಬಿಡುವಂತೆ ಆದನ್ನು ಆ ವಸ್ತುವಿನ ಮಧ್ಯಕ್ಕೆ ಸರಿಯಾಗಿ 
ಹೊಡೆದನು. ಗುರಿಯೇನೋ ತಪ್ಪಲಿಲ್ಲ. ಅದನ್ನು ಸೀಳಿಕೊಂಡು 
ಹೋಗಿ ಈಟಿ ಮತ್ತೆ ಮೇಲಕ್ಕೆ ಬಂತು. ಅದರ ಅಲಗಿನ ಮೇಲೆ 
ರಕ್ತದ ಗುರುತೇನೂ ಇಲ್ಲದೆ ಶುಭ್ರವಾಗಿತ್ತು. ನೀರಿನಲ್ಲಿದ್ದ ವಸ್ತು 
ಮೊದಲಿನಂತೆ ನಿಶ್ಚಿಂತೆಯಾಗಿ ತನ್ನ ಬಾಲವನ್ನಾ ಡಿಸುತ್ತ ಸುಖವಾಗಿತ್ತು. 

“ ಅದು ಪ್ರಾಣಿಯಲ್ಲ; ರಂಜಕದ ಬೆಳಕಿನ ಹಾಗೆ ಇದೂ ಒಂದು 
ವಿಧವಾದ ಬೆಳಕಿರಬೇಕೆಂದು ನನಗೇನೋ ದೃಢವಾಗಿದೆ. ಆದರೆ ಆ 
ಸ್ಥಳವನ್ನು ಬಿಟ್ಟು ಸ್ವಲ್ಪವೂ ಕದಲದೆ ಇರುವುದೇ ನನಗೆ ಆಶ್ಚರ್ಯ” 
ಎಂದು ಜಾಕಿ ಹೇಳಿದ, ನನಗೂ ಅದು ವಿಚಿತ್ರವಾಗಿಯೇ ಕಂಡಿತು. 
ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ರಾತ್ರಿಯ ಹೊತ್ತಿನಲ್ಲಿ ರಂಜಕ 
ದಂಥ ಬೆಳಕನ್ನು ನಾನು ಅನೇಕ ವೇಳೆ ನೋಡಿದ್ದೆ. ಇದೂ ಅಂಥ 
ಬೆಳಕೇ ಇರಬೇಕೆಂದು ತೋರಿತು. 

“ ಇಷ್ಟೆಲ್ಲಾ ಸಂದೇಹವೇಕೆ, ಜಾಕಿ? ಅದು ಷಾರ್ಕ್‌ ಅಲ್ಲವೆಂದು 
ಥೈರ್ಯವಾಯಿತಲ್ಲ, ಈಗ ಮುಳುಗಿ ಪರೀಕ್ಷೆ ಮಾಡಿಬಿಟ್ಟಿರೆ ಅದರ 
ವಿಷಯ ಗೊತ್ತಾಗಿಯೇ ಆಗುತ್ತೆ.” 

ಜಾಕಿ ನನ್ನ ಮಾತಿಗೆ ಒಪ್ಪಿದ. “ನಿಜ. ನಾನೇ ಹೋಗಿ 
ನೋಡುತ್ತೇನೆ. ನಿನಗೆ ನನ್ನಷ್ಟು ಚೆನ್ನಾಗಿ ಮುಳುಗುವುದಕ್ಕೆ ಬರುವು 
ದಿಲ್ಲ. ಹೀಟರ್‌, ದಾರಿ ಬಿಡು.” 

ಅಂಗಿ ಷರಟುಗಳನ್ನು ತೆಗೆದು ಹಾಕಿ, ಕೈಗಳೆರಡನ್ನೂ ಎತ್ತಿ 


೪೮ ಹವಳದ ದೀಸ 


ಜೋಡಿಸಿಕೊಂಡು ಜಾಕಿ ನೀರಿನಲ್ಲಿ ಮುಳುಗಿದ. ಅನನು ಬಿದ್ದೊಡನೆ 
ನೀರು ಮೇಲಕ ಹಾರಿ ಒಂದೆರಡ. ಕ್ಷಣ ಅನನನ್ನು ನಮ್ಮ ದೃಷ್ಟಿ 
ಯಿಂದ ವರೆವುಡಿ ಅನಂತರ ಮತ್ತೆ ತಿಳಿಯಾಯಿತು ಜಾಕಿ ಆ 
ಹಸುರು ಬೆಸಿಕಿನ ಮಧ್ಯದಲ್ಲಿ ಈಜುತ್ತಿದ್ದುದನ್ನು ನೋಡಿದೆವು. ಒಂದೆ 
ನಿಮಿಷವಾಗುವುದರೊಳನೆ ಅವನು ಅದರ ಕೆಳಗೆ ಮುಳುಗಿ ಇದ್ದಕ್ಕಿದ್ದ 
ಹಾಗೆಯೆ. ಅದ್ರ ಸೈಸಾದನು. “ ಅವನು ಮುಸಿಗಿರಬೇಕ. ಇನ್ನೇನು 
ಒಂದು ನಿಮಿಷದಲ್ಲಿ ಉಸಿರು ಕೆಗೆದುಕೊಳು ವ್ರದಕಶ್ನಾದರೂ ಮತ್ತಿ ಏಳ, 
ತ್ತಾನೆ” ಎಂದುಕೊಂಡು ನಾವು 3ನಿಯೇ ನೋಡುತ್ತ ನಿಂತಿದ್ದೆವು 
ಒಂದು ನಿನಿಷ ಕಳೆಯಿತು. ಆತಿ ಜಾಕಿ ಬರಲ್ಲಿ. ಎರಡು ಎನಿಷ 
ಕಳೆಯಿತು ನನ್ನ ಮನಸ್ಸಿನಲ್ಲಿ ಭಯ ಹುಟ್ಟಿ ತು. ನನಗೆ ತಿಳಿದ 
ಮಟ್ಟಿಗೆ ಯಾವ ದಿನವೂ ಅವನು ಒಂದು ನಿಮಿಷಕ್ಕಿಂತ ಹೆಚ್ಚು ಕಾಲ 
ಮುಳುಗಿದ್ದವನಲ್ಲ ಲ್ಯ ಅಷ್ಟು ಕಾಲ ಇದ್ದದ್ದು ಸಹ ಅಸರೂಪ 

4 ಫೀಟಿರ್‌! ಏನೋ ಆಗಿ ಹೋಗಿದೆ. ಜಾಕಿ ಮುಳುಗಿ 
ಮೂರು ನಿಮಿಷದ ಮೇಲಾಯಿತು.” 

ಪೀಟರ್‌ ಉತ್ತರ ಕೊಡದೆ ನಿರ್ಚಲನಾಗಿ ಜಾಕಿ ಮುಳುಗಿದ ಸ್ತಳ 
ವನ್ನೇ ದಿಟ್ಟಸಿ ನೋಡುತ್ತಿದ್ದನು. ಭಯದಿಂದ ಅವನ ಮುಖದಲ್ಲಿ 
ರಕ್ತವೇ ಚಲಿಸದೆ ಬಿಳಿಚಿಕೊಂಡು ಹೋಗಿದ್ದನು. ಒಂದು) ನಿಮಿಷ 
ಹಾಗೆಯೇ ನಿಂತಿದ್ರವನು ಇದ್ದಕ್ಕಿದ್ದ ಹಾಗೆಯೇ ಮೇಲಕ್ಕೆ ನೆಗೆದು, 
" ಜಾಕಿ! ಅಯ್ಯೋ, ನಮ್ಮ ಜಾಕಿ ಸತ್ತು ಹೋಗಿರಬೇಕು ಅದು 
ಎಲ್ಲೋ ಷಾರ್ಕೇ ಆಗಿದ್ದಿರಬೇಕು ಜಾಕಿ ಮತ್ತೆ ನಮ್ಮ ಕಣ್ಣಿಗೆ 
ಕಾಣಿಸುವ ಹಾಗಿಲ್ಲ! ?' 

ಸ್ವಲ್ಪ ಹೊತ್ತು ನಾನೇನು ಮಾಡುತ್ತಿದ್ದೆನೋ ನನಗೇ ತಿಳಿಯದು. 
ಹೃದಯದ ಮೇಲೆ ಕೊಚ್ಚಿ ಹರಿಯುತ್ತಿದ್ದ ಭಯದಿಂದ ನನಗೆ ಪ್ರಜ್ಞೆ 
ತಪ್ಪಿದ ಹಾಗಾಗಿತ್ತು. ಪೀಟರ್‌ ನನ್ನ ಅಂಗಿಯನ್ನು ಹಿಡಿದೆಳೆದು 
ಹುಚ್ಚನಂತೆ ನನ್ನನ್ನು ಕೂಗಿದಾಗಲೇ ನನಗೆ ಮತ್ತೆ ಅರಿವು ಬಂದದ್ದು. 

“ ರೋವರ್‌, ರೋವರ್‌, ಜಾಕಿ ಇನ್ನೂ ಬದುಕಿದ್ದರೂ ಇರ 
ಬಹುದು. ಬಹುಶಃ ಮೂರ್ಛೆ ಹೋಗಿದ್ದಾನೆಯೋ ಏನೊ, ಹೋಗು 


೫ ವಜ್ರದ ಗುಹೆ ೪೯ 


ರೋವರ್‌, ಮುಳುಗಿ ನೋಡು!” 
ಅದು ನನಗೆ ಮೊದಲೇ ಹೊಳೆಯದೆ ಇದ್ದದ್ದು ಆಶ್ಚರ್ಯ. 


ಸೀಟಿರ್‌ ಆ ಸಲಹೆ ಕೊಟ್ಟ ಕೂಡಲೆ ನಾನು ಬಟ್ಟೆಗಳನ್ನು ತೆಗೆದು 
ಹಾಕಿ ನೀರಿಗೆ ಹಾರುವುದರಲ್ಲಿದ್ದೆ. ಆದರೆ ಅಷ್ಟರಲ್ಲಿ ಜಾಕಿ ಮೇಲ 
ಕೇಳುವುದು ಕಾಣಿಸಿತು. ನೀರಿನಿಂದ ಮೇಲೆ ಬಂಜೊಡನೆಯೇ 
ಒಂದು ಕೂಗುಹಾಕಿ ಕೂದಲಿನಲ್ಲಿದ್ದ ನೀರನ್ನು ಒತ್ತಿ ತೆಗೆದನು. ಯಾವ 
ಅಪಾಯವೂ ಇಲ್ಲದೆ ಅವನು ಮೇಲಕ್ಕೆ ಬಂದದ್ದರಿಂದ ನಮಗೆ ಬಹಳ 
ಸಂತೋಷವನೇನೋ ಆಯಿತು. ಆದರೆ ಸಂತೋಷಕ್ಕಿಂತಲೂ ಹೆಚ್ಚಾಗಿ 
ಅಸ್ಟೊಂದು ಕಾಲ ಉಸಿರಾಡದೆ ನೀರಿನಲ್ಲಿ ಹೇಗೆ ಬದುಕಿದ್ದ, ಎಂದು 
ಶ್ಚರ್ಯ. ನಮಗೆ ತಿಳಿದ ಮಟ್ಟಿಗೆ ಅವನು ಸುಮಾರು ಹತ್ತು ನಿಮಿಷ 
ನೀರಿನೊಳಗೇ ಮುಳುಗಿದ್ದನು. ಮನುಷ್ಯ ಮಾತ್ರನಾದವನು ಅಷ್ಟು 
ಹೊತ್ತು ನೀರಿನಲ್ಲಿ ಮುಳುಗಿದ್ದರೆ ಯಾವ ತೊಂದರೆಯೂ ಇಲ್ಲದೆ ಬದುಕಿ 
ಜ್ಞ್ವಾನದಿಂದಿರುವುದು ಅಸಾಧ್ಯ. ನಾನು ಆಶ್ಚರ್ಯದಿಂದ ಮೂಕನಾಗಿದ್ದೆ. 
ಆದರೆ ಹೀಟರ್‌ ಸುಮ್ಮನಿರಲಿಲ್ಲ. ಜಾಕಿ ದೀರ್ಫ್ಥವಾಗಿ ಉಸಿರೆಳೆದು 
ಕೊಳ್ಳುತ್ತ ಮೇಲಕ್ಕೆ ಬಂದದ್ದೇ ತಡ, ಹೀಟರ್‌ ಒಂದೇ ನೆಗೆತಕ್ಕೆ ಅನನ 
ಬಳಿಗೆ ಹಾರಿ, ಅವನನ್ನು ಅಪ್ಪಿಕೊಂಡು ಗಳಗಳನೆ ಕಣ್ಣೀರು ಸುರಿಸಿ 
ದನು. 

“ ಜಾಕಿ, ಜಾಕಿ, ಇಷ್ಟು ಹೊತ್ತು ಏನು ಮಾಡುತ್ತಿದ್ದೆ? ಏಶಕ್ಕೆ 
ಮೇಲೆ ಬರಲಿಲ್ಲ?” 

“ ಎಲ್ಲಾ ಹೇಳುತ್ತೇನೆ, ಪೀಟರ", ಸ್ವಲ್ಪ ತಡೆದುಕೊ. ಆ 
ಹಸುರು ವಸ್ತು ಷಾರ್ಕ್‌ ಅಲ್ಲ. ಈ ಬಂಡೆಗಳ ಕೆಳಗೆ ಒಂದು ಗುಹೆ 
ಯಿದೆ. ಅದರಿಂದ ಒಂದು ಸಣ್ಣ ಬೆಳಕಿನ ಪ್ರವಾಹ ಹೊರಟು ನಮಗೆ 
ಹಾಗೆ ಕಾಣುತ್ತದೆ. ನಾನು ಮುಳುಗಿದೊಡನೆ ಆ ಬೆಳಕು ಬರುವ 
ಜಾಗವನ್ನು ನೋಡಿದೆ. ಅದು ಈಗ ನಾವು ಕೂತಿರುವ ಬಂಡೆಯ 
ಕೆಳಗೇ ಇದೆ. ಅದರ ಬಳಿಗೆ ಹೋಗಿ ನೋಡಿದಾಗ ಒಳಗೆ ಬೆಳಕಾಗಿ 
ರುವ ಪ್ರದೇಶವಿರುವ ಹಾಗೆ ಕಂಡಿತು. ಅದರೊಳಕ್ಕೆ ಹೋಗಲೇ, 
ಬೇಡವೇ ಎಂಬ ಸಂಡೇಹವನಾಯಿತು, ಒಂದೆರಡು ಕ್ಷಣ. ಆಮೇಲೆ 

4 


@ 


೫೦ ಹವಳದ ದ್ವೀಪ 


ಅಲ್ಲಿ ಏನಿದೆಯೋ ನೋಡಿಯೇ ತೀರಬೇಕೆಂದು ನಿಶ್ಚಯಿಸಿ ಒಳಕ್ಕೆ 
ನುಗ್ಗಿದೆ. ಇದನ್ನೆಲ್ಲಾ ನಾನು ಬಾಯಲ್ಲಿ ಹೇಳುವುದಕ್ಕೆ ಹೊತ್ತು 
ಹಿಡಿಯುತ್ತದೆ. ಆದರೆ ಆಗ ನನ್ನ ಮನಸ್ಸಿನಲ್ಲಿ ಈ ಯೋಚನೆಗಳೆಲ್ಲಾ 
ಒಂದೇ ಕ್ಷಣದಲ್ಲಿ ಹಾದು ಹೋದವು. ಅಲ್ಲಿಗೆ ಹೋಗಿ ಮತ್ತೆ ನೀರಿನಿಂದ 
ಮೇಲಕ್ಕೇಳುವವರೆಗೆ ಉಸಿರು ಹಿಡಿಯಬಹುದೆಂದು ತೋರಿತು. ಆದರೂ 
ಒಂದೆರಡು ಆಡಿ ಒಳಕ್ಕೆ ಹೋದೊಡನೆಯೇ " ಮತ್ತೆ ಹಿಂದಿರುಗುವುದು 
ಒಳ್ಳೆಯದು, ಈ ವಿಚಿತ್ರ ಸ್ಥಳದಲ್ಲಿ ಹೆಚ್ಚು ಹೊತ್ತು ಇರಬಾರದು 
ಎಂದುಕೊಂಡು ಕತ್ತೆತ್ತಿ ನೋಡಿದೆ. ನೀರಿನ ಮೇಲೆ ಸ್ವಲ್ಪ ಬೆಳಕು 
ಇದ್ದ ಹಾಗೆ ಕಾಣಿಸಿತು. ಸ್ವಲ್ಪ ಮೇಲಕ್ಕೆ ಈಜಿದೆ. ತಲೆ ನೀರಿನಿಂದ 
ಮೇಲಕ್ಕೆ ಬಂತು. ಬೇಕಾದಷ್ಟು ಉಸಿರು ತೆಗೆದುಕೊಂಡು ಬಂದ 
ದಾರಿಯಲ್ಲಿ ಹಿಂತಿರುಗಿ ಹೋಗಬಹುದೆಂದು ಮನಸ್ಸೂ ಬಹಳ ಹಗುರ 
ವಾಯಿತು. ಮತ್ತೆ ಹೊರಗೆ ಹೋಗುವ ದಾರಿಯನ್ನು ಎಲ್ಲಿ ತಪ್ಪುವೆನೋ 
ಎಂಬ ಯೋಚನೆಯೂ ಬಂತು. ಆದರೆ ಕೆಳಗಡೆಗೆ ತಿರುಗಿ ನೋಡಿದಾಗ 
ಆ ಹಸುರು ಬೆಳಕು ಹೊರಗೆ ಹೇಗೆ ಕಾಣುತ್ತಿತ್ತೋ ಹಾಗೇ ಗುಹೆಯ 
ಒಳಗೂ ಕಾಣುತ್ತಿತ್ತು. ಹೊರಗಿಗಿಂತ ಒಳಗೆ ಇನ್ನೂ ಹೆಚ್ಚು ಪ್ರಕಾಶ 
ದಿಂದಲೇ ಕಾಣಿಸಿತು. ಇನ್ನು ಮನಸ್ಸಿಗೆ ಯಾವ ಆತಂಕವೂ 
ಉಳಿಯಲಿಲ್ಲ. 

“ ಗುಹೆಯಲ್ಲಿ ಮೊದಲು ಏನೂ ಕಾಣದಷ್ಟು ಕತ್ತಲೆಯಾಗಿತ್ತು. 
ಆದರೆ ಒಂದು ನಿಮಿಷ ಕಳೆಯುವುದರಲ್ಲಿ ನನ್ನ ಕಣ್ಣುಗಳಿಗೂ ಆ ಮಬ್ಬಿ 
ಗೂ ಹೊಂದಿಕೆಯಾಯಿತು. ನಾನಿದ್ದುದು ಒಂದು ವಿಶಾಲವಾದ ಗುಹೆ 
ಯಲ್ಲಿ. ಅದರ ಗೋಡೆಗಳು ಎರಡು ಕಡೆಯಲ್ಲೂ ಕಾಣುತ್ತಿದ್ದವು, 
ತಲೆಯ ಮೇಲೆ ಕಾಣುತ್ತಿದ್ದ ಛಾವಣಿಯ ಬಳಿ ಥಳ ಥಳನೆ ಹೊಳೆ 
ಯುವ ವಸ್ತುಗಳು ಏನೋ ಇದ್ದಂತೆ ತೋರಿತು. ಆಶ್ಚರ್ಯದಿಂದ 
ಸುತ್ತ ಮುತ್ತ ನೋಡಿದೆ. ಅಷ್ಟರಲ್ಲೇ ನಿಮ್ಮಿಬ್ಬರ ನೆನಪು ಬಂತು. ನಾನು 
ಸತ್ತು ಹೋಗಿದ್ದೇನೆಂದು ನೀವು ಹೆದರಿರಬಹುದು ಎಂದುಕೊಂಡು, 
ಮತ್ತೆ ಮುಳುಗಿ ಬಂದ ದಾರಿಯಲ್ಲೇ ಬೇಗ ಹಿಂದಿರುಗಿದೆ. ? 

ಜಾಕಿಯ ಕಥೆಯನ್ನು ಕೇಳಿದ ಮೇಲೆ ನಾನೂ ಆ ಗುಹೆಯನ್ನು 


ವಜ್ರದೆ ಗುಹೆ ೫೧ 


ನೋಡುನ ತನಕ ಮನಸ್ಸಿಗೆ ಸಮಾಧಾನವಿಲ್ಲ. ಕೂಡಲೆ ಮುಳುಗಿ 
ಅಲ್ಲಿಗೆ ಹೋದೆ. ಆದರೆ ಅಲ್ಲಿಯ ಕತ್ತಲೆಯಲ್ಲಿ ಹೆಚ್ಚಾಗಿ ಏನೂ ಕಾಣ 
ಲಿಲ್ಲ. ಮತ್ತೆ ಮೇಲಕ್ಕೆ ಬಂದ ಮೇಲೆ ನಾನೂ ಜಾಕಿಯೂ ಅದೇ 
ವಿಷಯ ಮಾತಾಡುತ್ತಿದ್ದೆವು. ಪೀಟರ್‌ ಮಾತ್ರ ಮುಖದಲ್ಲಿ ಅಸಮಾ 
ಧಾನವನ್ನು ಸೂಚಿಸುತ್ತ ಸ್ವಲ್ಪ ದೂರದಲ್ಲಿ ಕುಳಿತಿದ್ದನು. 

“ ಏನೋ, ಪೀಟರ್‌, ಸಫ್ಸೆ ಮುಖ ಹಾಕೆಕೊಂಡಿದೀಯೆ?” 
ಎಂದೆ. 

“ ಸಫ್ಸೆ ಮುಖನಲ್ಲದೆ ಮತ್ತೇನು! ನೀವು ಸಮುದ್ರದಲ್ಲಿ ಮುಳುಗಿ 
ಓಡಾಡುವುದನ್ನು ನೋಡಿದರೆ ನೀವೇನು ಮನುಷ್ಯರೋ ಮೀನುಗಳೋ 
ಅಂತ ಸಂದೇಹ ಬರುತ್ತೆ. ಇಬ್ಬರೂ ಆ ಗುಹೆ ನೋಡಿಕೊಂಡು ಬಂದು 
ಬಿಟ್ಟಿದೀರಿ; ಈಗ ಹರಟಿ ಹೊಡೆಯುತ್ತಾ ಇದೀರಿ. ಅದನ್ನು ನೋಡದೆ 
ಇರುವವನು ನಾನೇನು ಮಾಡಬೇಕು! ಆಗಲಿ, ಮಾತು ನಡಿಯಲ್ಲಿ 
ಹುಚ್ಚು ಹಿಡಿದ ಮೀನುಗಳಾದರೂ ವಾಸಿ, ನಿಮಗಿಂತ ! ನನಗೆ ಹೊಟ್ಟಿ 
ಉರಿಯುತ್ತೆ ನಿಮ್ಮ ಮಾತು ಕೇಳಿದರೆ! '' 

ಜಾಕಿ ಅವನನ್ನು ಸಮಾಧಾನ ಪಡಿಸುವುದಕ್ಕೆ ಹೋದ. 

“ ಫೀಟರ್‌, ನಾವೇನು ಮಾಡೋಣ ಹೇಳು. ನೀನೂ ಅಲ್ಲಿಗೆ 
ಬರುವುದಾದರೆ ಕರೆದುಕೊಂಡು ಹೋಗುವುದಕ್ಕೆ ನಾನು ಸಿದ್ಧ. ನೀನೂ 
ಮುಳುಗುವುದನ್ನು ಕಲಿತುಕೊಂಡರೆ . . .? 

ಗ ಹೌದು. ನಾಳೆ ಹಾರುವುದನ್ನು ಕಲಿಟುಕೋ ಅನ್ನು!” 

ನೀಟಿರಿನ ಅಸಮಾಧಾನ ಕಡಿಮೆಯಾಗಲಿಲ್ಲ ನಮಗೆ ನಗು 
ಬಂತು. ಸೀಟರಿಗೆ ನೀರನ್ನು ಕಂಡರೆ, ನಡುಕ. ಅವನನ್ನು ಕಟ್ಟ 
ಕೊಂಡು ನೀರಿಗಿಳಿದರೆ ಪ್ರಯೋಜನನಿಲ್ಲ. ಆದರೆ ನಮಗೇನೋ ಆ 
ಗುಹೆಯನ್ನು ಇನ್ನೂ ಚೆನ್ನಾಗಿ ನೋಡಬೇಕೆಂಬ ಆಸೆ `:_ನಾಗಿತ್ತು. 
ಬಹಳ ಹೊತ್ತು ಯೋಚನೆಮಾಡಿ, ಸಾಧ್ಯವಾದರೆ ಅಲ್ಲಿಗೆ ಒಂದು 
ಪಂಜು ಮಾಡಿಕೊಂಡು ಹೋಗಿ ಗುಹೆಯೊಳಗೆ ಅದನ್ನು ಹತ್ತಿಸಿ 
ಬೆಳಕಿನಲ್ಲಿ ಅದನ್ನು ನೋಡಿಕೊಂಡು ಬರಬೇಕೆಂದು ನಿಶ್ಚಯಿಸಿದೆವು. 
ಪಂಜು ಮಾಡುವುದೇನೂ ಸುಲಭದ ಕೆಲಸವಾಗಲಿಲ್ಲ. ಬೇಗ ಹತ್ತಿ 


೫೨ ಹವಳದ ದ್ವೀಪ 


ಕೊಳ್ಳುವಂಥ ಒಂದು ಮರದ ತೊಗಟಿಯನ್ನು ಕತ್ತರಿಸಿ ಉದ್ದವಾದ 
ತುಂಡುಗಳಾಗಿ ಸೀಳಿ, ತುಂಡುಗಳನ್ನೆಲ್ಲಾ ಜೋಡಿಸಿ ಗೋಂದಿಸಿಂದ ಆ 
ತುಂಡುಗಳನ್ನೆಲ್ಲಾ ಒಂದುಗೂಡಿಸಿ ಪಂಜು ತಯಾರು ಮಾಡಿದೆವು. 
ಆಮೇಲೆ ಅದು ನೀರಿನಲ್ಲಿ ಒದ್ದೆಯಾಗದಂತೆ ತೆಂಗಿನ ಬಟ್ಟೆ ಯನ್ನು 
ತಂದು ನಾಲ್ಕೈದು ಸುತ್ತು ಸುತ್ತಿದೆವು. ಜೊತೆಗೆ ಸ್ವಲ್ಪ ಒಣಗಿದ 
ಹುಲ್ಲು, ಬಿಲ್ಲು ಬಾಣ ಎಲ್ಲವನ್ನೂ ಸೇರಿಸಿ, ಅವನ್ನೂ ತೆಂಗಿನ ಬಟ್ಟಿ 
ಯಲ್ಲಿ ಸುತ್ತಿದೆವು. ಎಲ್ಲಾ ಸಿದ್ಧವಾದ ಮೇಲೆ ಅಲ್ಲಿ ಒರಟಾದ ಬಂಡೆ. 
ಗಳನ್ನು ಹತ್ತೆಬೇಕಾದ ಸಂದರ್ಭವೊದಗಬಹುದು ಎಂದುಕೊಂಡು 
ಷರಾಯಿಗಳನ್ನು ಮಾತ್ರ ಹಾಕಿಕೊಂಡು ನಾನೊಂದು ಗಂಟಿನ್ನೂ ಜಾಕಿ 
ಇನ್ನೊಂದನ್ನೂ ತೆಗೆದುಕೊಂಡು ಬಂಡೆಯ ತುದಿಗೆ ಬಂದೆನು. 

ನಾವು ಬರುವುದು ತಡವಾದರೂ ಬೇಸರಪಟ್ಟು ಕೊಳ್ಳ ಬೇಡ, 
ಪೀಟರ್‌. ನಿನ್ನನ್ನು ಹೆಚ್ಚು ಹೊತ್ತು ಕಾಯಿಸುವುದಿಲ್ಲ. ಗುಹೆಯಲ್ಲಿ 
ನೋಡಬೇಕಾದ ವಿಷಯ ಎಷ್ಟೇ ಇರಲಿ. ಅರ್ಧ ಫೆಂಟಿಯೊಳ 
ಗಾಗಿ ಬಂದು ಬಿಡುತ್ತೇವೆ” ಎಂದು ಜಾಕಿ ಹೀಟರಿಗೆ ಭರವಸೆ 
ಕೊಟ್ಟ. 

ಪೀಟಿರಿನ ಅಸಮಾಧಾನವೆಲ್ಲಾ ಈಗ ಮಾಯವಾಗಿತ್ತು. ಆದರೂ 
ಬೇಕಾಗಿ ಬಹಳ ದುಃಖಪಡುವವನಂತೆ ನಟಸುತ್ತಾ ನಮ್ಮ ಬಳಿಗೆ ಬಂದು 
ಗಂಭೀರವಾಗಿ ನಮ್ಮಿಬ್ಬರ ಕೈಯನ್ನೂ ಹಿಡಿದು ಕುಲುಕಿದೆ. 

“ ಹೋಗಿ ಬರುತ್ತೀರಾ? ನೀವು ಹೋದ ಮೇಲೆ ಈ ಮರದ 
ನೆರಳಿನಲ್ಲಿ ಮಲಗಿ ನನ್ನ ದಣಿದ ಶರೀರಕ್ಕೆ ಸ್ವಲ್ಪ ವಿಶ್ರಾಂತಿ ಕೊಡು 
ತ್ತೇನೆ. ನನ್ನಂಥ ಅದೃಷ್ಟಹೀನ ನಾವಿಕರು ನಶ್ವರವಾದ ಈ ಪ್ರಪಂಚ 
ದಲ್ಲಿ ಎಷ್ಟು ಕಷ್ಟಪಡಬೇಕೊ! ಬ 

ಹೀಗೆ ಒಂದು ಪುಟ್ಟ ಭಾಷಣ ಮಾಡಿ ಹೀಟರ್‌ ಬಹಳ ಸಂಕಟ 
ಪಡುವವನಂತೆ ಮರದ ನೆರಳಿನಲ್ಲಿ ಹೋಗಿ ಮಲಗಿದ. ಅವನು ಕಟ್ಟು 
ತ್ತಿದ್ದ ಈ ನಾಟಕವನ್ನು ನೋಡಿ ನಮ್ಮಿಬ್ಬರಿಗೂ ನಗು ಬಂತು. ಕೂಡಲೆ 
ಇಬ್ಬರೂ ತಲೆ ಮೊದಲಾಗಿ ನೀರಿಗೆ ಧುಮುಕಿ ಯಾವ ತೊಂದರೆಗೂ 
ಸಿಕ್ಕಜಿ ಒಂದು ನಿಮಿಷದೊಳಗೆ ನೀರೊಳಗಿನ ಗುಹೆಯನ್ನು ಸೇರಿಜಿವು. 


ನಜ್ರದ ಗುಹೆ ೫೩ 


ನಮ್ಮ ಕಣ್ಣುಗಳು ಅಲ್ಲಿಯ ಕತ್ತಲೆಯನ್ನು ಅಭ್ಯಾಸ ಮಾಡಿಕೊಳ್ಳುವ 
ವರಿಗೆ ಸ್ವಲ್ಪ ಹೊತ್ತು ಹಾಗೆಯೇ ನೀರನ್ನು ತುಳಿಯುತ್ತಿದ್ದೆವು. ನಮ್ಮ 
ಪಂಜೂ, ಅದನ್ನು ಹತ್ತಿಸುವ ಸಾಮಾನೂ ಒದ್ದೆ ಯಾಗದಂತೆ ಗಂಟು 
ಗಳನ್ನು ನೀರಿನಿಂದ ಮೇಲೆತ್ತಿ ಹಿಡಿದಿದ್ದೆವು. ಸುತ್ತ ಮುತ್ತ ಇದ್ದ 
ದ್ದೆಲ್ಲಾ ಚೆನ್ನಾಗಿ ಕಾಣುವ ಹಾಗಾದ ಮೇಲೆ ಎದುರಿಗಿದ್ದ ಬಂಡೆಯೊಂ 
ದರೆ ಬಳಿಗೆ ಈಜಿ ಹೋಗಿ ಆದನ್ನು ಹತ್ತಿ, ನಮ್ಮ ಷರಾಯಿಯನ್ನು 
ಬಂಡಿ ಮೈಯನ್ನೊರಸಿಕೊಂಡ ನಂತರ ಪಂಜು ಹತ್ತಿಸುವ ಪ್ರಯತ್ನ 
ಮಾಡಿದೆವು. ಗಂಟುಗಳು ಹೆಚ್ಚು ಹೊತ್ತು ನೀರಿನಲ್ಲಿ ಮುಳುಗಿರಲಿಲ್ಲ 
ವಾದ್ದರಿಂದ ಬಟ್ಟೆಯ ಸುರಳಿ ಒದ್ದೆಯಾಗಿದ್ದರೂ ಒಳೆಗಿದ್ದ ಸಾಮಾನಿಗೆ 
ನೀರೇನೂ ಅಂಟಿರಲಿಲ್ಲ. ನಂಜು ಬಹಳ ಬೇಗಲೇ ಹತ್ತಿಕೊಂಡಿತು. 
ಗುಹೆಯಲ್ಲಿ ಅದರ ಬೆಳಕು ಹರಡಿದೊಡನೆಯೇ ಅದರ ಆಶ್ಚರ್ಯಕರ 
ವಾದ ಸ್ವರೂಪವನ್ನು ನೋಡಿ ಬೆರಗಾಗಿ ನಮ್ಮ ಮಾತೇ ನಿಂತು 
ಹೋಯಿತು. 

ನಾವು ನಿಂತಿದ್ದ ಬಳಿ ಛಾವಣಿ ಸುಮಾರು ಹತ್ತು ಅಡಿ ಎತ್ತರವಿದ್ದಿರ 
ಬಹುದು. ಆದರೆ ಒಳಗೆ ಹೋದ ಹಾಗೆಲ್ಲಾ ಅದು ಮೇಲಕ್ಕೇರುತ್ತ 
ಬಂದು ಕೊನೆಗೆ ಕತ್ತಲಿನಲ್ಲಿ ಕಾಣದಂತಾಯಿತು. ಗುಹೆಯೆಲ್ಲ ಹವಳ 
ದಿಂದಲೇ ನಿರ್ಮಾಣವಾಗಿರಬೇಕೆಂದು ತೋರಿತು. ಹವಳದ ಕಂಬಗಳ 
ಮೇಲೆ ನಿಂತಿದ್ದ ಛಾನಣಿಯಿಂದ ಅಲ್ಲಲ್ಲಿಯೇ ದೊಡ್ಡ ನೀರ್ಗಲ್ಲುಗಳು 
ತೂಗು ಬಿದ್ದಿದ್ದವು. ನೀರ್ಗಲ್ಲೆಂದರೆ ಮಂಜು ಗಡ್ಗೆಯಲ್ಲ; ದ್ರವ 
ರೂಪದಲ್ಲಿದ್ದ ಒಂದು ಬಗೆಯ ಸುಣ್ಣ ಕಲ್ಲು. ಈ ನೀರು ಕೆಳಕ್ಕೆ ಹರಿದು 
ಬರುವುದರೊಳಗೇ ಗಟ್ಟಿಯಾಗಿ ಈ ತೂಗು ಕಲ್ಲುಗಳು ನಿರ್ಮಾಣವಾಗಿರ 
ಬೇಕು. ಕೆಲವು ಹನಿಗಳು ಕೆಳಗೆ ಬಿದ್ದು ಅಲ್ಲಿ ಗಟ್ಟಿಯಾದ ಕಲ್ಲಾಗಿ, 
ಕೆಳಗಿನಿಂದ ಶಂಕುವಿನ ಆಕಾರದ ಕಂಬವು ನಿದಾನವಾಗಿ ಮೇಲಕ್ಕೆ 
ಏಳುತ್ತಿತ್ತು, ಮೇಲೆ ಗಟ್ಟಯಾಗುತ್ತ ಬಂದ ತೂಗುಕಲ್ಲೂ ಕೆಳಗಿನಿಂದ 
ಎದ್ದ ಕಲ್ಲುಕಂಬವೂ ಎಂದೋ ಒಂದು ದಿನ ಸೇರಿ ದೊಡ್ಡ ಕಂಬವಾಗು 
ವುದು. ಅನೇಕ ಕಡೆ ಈ ಸೇರುವಿಕೆ ನಡೆದದ್ದರಿಂದಲೇ ಆ ದೊಡ್ಡ 
ಕಂಬಗಳು ತಯಾರಾಗಿರಬೇಕು. ಸ್ಥೂಲವಾಗಿ ನೋಡಿದರೆ ಯಾರೋ 


೫೪ ಹವಳದ ದ್ವೀಪ 


ಶಿಲ್ಪಿಗಳು ಛಾವಣಿಯನ್ನು ಎತ್ತಿ ಹಿಡಿಯುವುದಕ್ಕೆ ಅವುಗಳನ್ನು 
ಉದ್ದೇಶ ಪೂರ್ವಕವಾಗಿ ಕಟ್ಟರಬೇಕೆಂದು ತೋರುತ್ತಿತ್ತು. 

ಗನಿಯೊಳಗೆ ಸ್ವಲ್ಪದೂರ ನಡೆದು ಹೋದೆವು. ಕೊಳದ ನೀರಿನ 
ಮೇಲೆ ಮೃದುವಾಗಿ ಗಾಳಿ ಬೀಸಿ ಕಿರುಡೆರೆಗಳನ್ನೆ ಬ್ಬಿ ಸಿದರೆ ಹೇಗೆ ಕಾಣು 
ತ್ರದೆಯೋ ಹಾಗೆ ಅಲ್ಲಿಯ ಕಲ್ಲು ನೆಲನೆಲ್ಲಾ ಸಣ್ಣ ಅನೆಗಳಂತೆ ಕಾಣು 
ತ್ರಿತ್ತು. ಮೇಲಿನಿಂದ ಬಿದ್ದ ಸುಣ್ಣಕಲ್ಲಿನ ನೀರು ಹರಿದು ಗಟ್ಟಿಯಾಗಿ 
ಈ ನೆಲವನ್ನು ನಿರ್ಮಿಸಿರಬೇಕು. ಗೋಡೆಗಳಲ್ಲಿ ಅಲ್ಲಲ್ಲಿಯೇ ದ್ವಾರಗ 
ಳಿದ್ದು ಅಲ್ಲಿಂದಾಚೆಗೆ ಸಣ್ಣ ಸಣ್ಣ ಗುಹೆಗಳಿರುವಂತೆ ತೋರಿತು. ಈ 
ಗುಹೆಗಳನ್ನೆಲ್ಲಾ ಪರೀಕ್ಷಿಸಿ ನೋಡಲು ನಮಗೆ ಆಗ ಸಮಯವಿರಲಿಲ್ಲ. 
ಮೇಲೆ ನೋಡಿದರೆ ಪ್ರಸಿದ್ಧ ದೇವಾಲಯಗಳ ಛಾವಣಿಯಲ್ಲಿ ಅಂದವಾಗಿ 
ಕುಸುರಿ ಕೆಲಸ ಮಾಡಿರುವಂತೆ ಈ ಛಾನಣಿಯಲ್ಲೂ ಏನೋ ಅಲಂಕಾರ 
ಗಳು ಕಾಣುತ್ತಿದ್ದವು. ಗೋಡೆಗಳು, ನೆಲ ಛಾವಣಿ, ಕಂಬಗಳು 
ಎಲ್ಲವೂ ನಮ್ಮ ಪಂಜಿನ ಬೆಳಕಿನಿಂದ ಮಿನುಗಿ ಆ ಬೆಳಕನ್ನು ಪ್ರತಿ 
ಬಿಂಬಿಸಿ ಹಿಂದಕ್ಕೆ ಎಸೆದದ್ದರಿಂದ ಅವುಗಳಲ್ಲೆ ಲ್ಲಾ ಸಾವಿರಾರು ದಿವ್ಯ 
ರತ್ನಗಳನ್ನು ಸೇರಿಸಿ ಕಟ್ಟಡದ ಕೆಲಸ ಮಾಡಿರಬೇಕೆನ್ನುವಂತೆ ತೋರು 
ತ್ತಿತ್ತು. ಮನುಷ್ಯರ ಕೈನಾಡವೇನೂ ಇಲ್ಲದೆ ಪ್ರಕೃತಿ ದೇವಿಯ ಶಕ್ತಿ 
ಯಿಂದ ತಾನಾಗಿ ಸೃಷ್ಟಿ ಯಾಗಿದ್ದ ಆ ಗವಿಯ ವೈಭವವನ್ನೂ ಸೌಂದ 
ರ್ಯವನ್ನೂ ಬಣ್ಣಿಸುವುದೇ ಸಾಧ್ಯವಿಲ್ಲ. 

ಗವಿಯೊಳಕ್ಕೆ ನಾವು ಬಹು ದೂರ ಹೋಗಿ ನೋಡಿದೆವು. ಆದರೂ 
ಅದರ ಕೊನೆಯವರೆಗೂ ನೋಡುವುದಕ್ಕಾಗಲಿಲ್ಲ. ನಮ್ಮ ಪಂಜು 
ಅರ್ಧ ಉರಿದು ಹೋಗಿತ್ತು. ಆದ್ದರಿಂದ ಇನ್ನೂ ಸ್ವಲ್ಪ ಹೊತ್ತು ಅಲ್ಲಿಯೇ 
ಇರಬೇಕೆಂಬ ಆಸೆಯಿದ್ದರೂ ಆತುರದಿಂದ ಹಿಂದಿರುಗಬೇಕಾಯಿತು. 
ಛಾವಣಿಯಲ್ಲೆ (ನೂ ಬಿರುಕು ಇರಲಿಲ್ಲವಾದ್ದರಿಂದ ಮೇಲಿನಿಂದ ಗುಹೆಗೆ 
ಬೆಳಕು ಬರುವುದು ಸಾಧ್ಯವಿರಲಿಲ್ಲ. ಆದರೆ ಗುಹೆಯ ದ್ವಾರಪ್ರದೇಶದ 
ಬಳಿ ದೊಡ್ಡದೊಂದು ಹವಳದ ಬಂಡೆಯಿದ್ದು, ಹೊರಗಿನಿಂದ ಮೇಲೆಬಿದ್ದ 
ಅಲ್ಪಸ್ವಲ್ಪ ಬೆಳಕನ್ನು ಅದು ಪ್ರತಿಬಿಂಬಿಸಿ ಮತ್ತೆ ಹೊರಕ್ಕೆ ಎಸೆಯು 
ತ್ತಿತ್ತು. ಮೇಲಿನಿಂದ ಮೊದಲು ನಮ್ಮ ಕಣ್ಣಿಗೆ ಬಿದ್ದಿದ್ದ ಹಸುರು ಬೆಳ 


ವಜ್ರದ ಗುಹೆ. ೫೫ 


ಕಿಗೆ ಇದೇ ಮೂಲವಾಗಿರಬೇಕು. ಆ ಬಂಡೆಯಿಂದ ಹೊರಟ 
ಬೆಳಕೇ ಗವಿಯ ಮುಂಭಾಗದಲ್ಲಿ ಮಂಜುಮಂಜಾಗಿ ಕಾಣುತ್ತಿತ್ತು 
ದಕ್ಷಿಣ ಸಾಗರದ ದ್ವೀಪಗಳಲ್ಲಿ ಅನೇಕ ಕಡೆ ಹೀಗೆಯೇ ನಿರ್ಮಿತವಾದ 
ಗುಹೆಗಳಿನೆಯಂತೆ. .ಅವುಗಳಲ್ಲಿ ಕೆಲವು ನಮ್ಮ ಗುಹೆಗಿಂತ ವಿಶಾಲ 
ವಾಗಿಯೂ ಸುಂದರವಾಗಿಯೂ ಇವೆಯೆಂದು ನಮಗೆ ಬಹಳ ದಿನಗಳ 
ಮೇಲೆ ಗೊತ್ತಾಯಿತು. ಗುಹೆ ರಶ್ನಖಚಿತವಾಗಿದ್ದಂತೆ ಕಂಡದ್ದರಿಂದ 
ನಾವು ಅದಕ್ಕೆ ವಜ್ರದ ಗುಹೆ ಎಂದು ಹೆಸರಿಟ್ಟಿ ವು. 

ನಾವು ಗುಹೆಯಿಂದ ವಾಪಸು ಹೊರಡುವುದಕ್ಕೆ ಮುಂಚೆ ಅರ್ಧ 
ಮಾತ್ರ ಉಳಿದಿದ್ದ ಪಂಜನ್ನು ಆರಿಸಿ, ನೀರು ಬೀಳದೆ ಇರುವ ಜಾಗ 
ದಲ್ಲಿ ಅದನ್ನು ಇಟ್ಟು ಬಂದೆವು. ಮತ್ತೆ ಯಾವಾಗಲಾದರೂ ನಾವು 
ಗುಹೆಗೆ ಬಂದಾಗ ಹೊಸ ಪಂಜನ್ನು ತಂದರೂ ಮುಳುಗಿ ಬರುವಾಗ 
ದಾರಿಯಲ್ಲಿ ಅದು ಒದ್ದೆಯಾಗಬಹುದು. ಆದ್ದರಿಂದ ಇದೊಂದು 
ಅಲ್ಲಿಯೇ ಇದ್ದರೆ ಒಳ್ಳೆ ಯದೆಂದು ತೋರಿತು. ಪಂಜನ್ನು ಆರಿಸಿದ 
ಮೇಲೆ ಕತ್ತ ಚೆಗೆ ಕಣ್ಣು 'ತೊಂದಿಕೊಳ್ಳು ವವರೆಗೆ ಅಲ್ಲಿಯೇ ನಿಂತ್ಕು ಗವಿ 
ಯೊಳಗೆ ಇದ್ದ ಅಗಾಥವಾದ ಮೌನತಿನ್ನೂ ಕತ್ತಲೆಯನ್ನೂ ಕಂಡು 
ಆಶ್ಚ ರ್ಯಪಟೆ ಸೈವ. 

"ಇನ್ನು ಹೊರಡೋಣವೆ, ರೋವರ್‌?” ಜಾಕಿಯ ಮಾತು 
ಗವಿಯ ಎಲ್ಲ 'ಜಣೆಯಿಂದಲೂ ಮರುದನಿ ಕೊಟ್ಟ ತು. 

“ ಓಹೋ, ಹೊರಡೋಣ.” 

“ ನಡಿ, ಹಾಗಾದರೆ.” ಮತ್ತೆ ನೀರಿನಲ್ಲಿ ಮುಳುಗಿ ಹೊರಹೊರಟು 


ಒಂದು ನಿಮಿಷದೊಳಗಾಗಿ ಪೀಟಿರಿನ ಜೊತೆ ಸೇರಿಕೊಂಡೆವು. ಅವ 
ನೇನೋ ಬಹಳ ಬೇಸರಪಟ್ಟು ಕಾದಿದ್ದರು. ಆದರೆ ನಮ್ಮ ಅನುಭವ 
ವನ್ನೆಲ್ಲಾ ಕೇಳಿ ಅನನ ಮುಖವೂ ಗೆಲುವಾಯಿತು. 


೮ 
ಕಿರಾತರೊಡನೆ ಕದನ 


ಕೆಲವು ತಿಂಗಳು ಹೀಗೆಯೇ ಸುಖವಾಗಿ ಕಾಲಕಳೆಯಿತು. ಒಂದು 
ದಿನ ಅನಿರೀಕ್ಷಿತವಾಗಿ ವಿಶೇಷ ಸಂಗತಿಯೊಂದು ನಡೆಯಿತು. ಅದ 
ರಿಂದೆ ನಮ್ಮ ಜೀವನ ಇದ್ದಕ್ಕಿದ್ದ ಹಾಗೆಯೆ ಭಯಂಕರವಾಗಿ ಪರಿಣ 
ಮಿಸಿತು. 

ಪೀಟಿರ್‌ ಬಂಡೆಗಳ ತುದಿಯಲ್ಲಿ ಕುಣಿದಾಡುವುದು ಹೆಚ್ಚು. 
ಆಗಿಂದಾಗ ಕಾಲು ಜಾರಿ ನೀರಿಗೆ ಬೀಳುವುದು ಪದ್ಧತಿಯಾಗಿ 
ಹೋಗಿತ್ತು. ಒಂದು ದಿನ ಹೀಗೇ ನೀರಿಗೆ ಬಿದ್ದು ಮೇಲಕ್ಕೆ ಬಂದು 
ತನ್ನ ಬಟ್ಟೆಗಳನ್ನು ಹಿಂಡಿಕೊಳ್ಳುತ್ತಿದ್ದನು. ಪದ್ಧತಿಯ ಪ್ರಕಾರ ಆ 
ದಿನವೂ ನಾನೂ ಜಾಕಿಯೂ ವಜ್ರದ ಗುಹೆಯ ಹತ್ತಿರ ಬಂಡೆಗಳ 
ಮೇಲೆ ಕುಳಿತಿದ್ದೆವು. ನಾನು ಯಾವುದೋ ಜ್ಞಾ ನದಲ್ಲಿ ಸಮುದ್ರದ 
ಕಡೆ ನೋಡಿದೆ. ದಿಗಂತದಲ್ಲಿ ಸಮುದ್ರದ ಮೇಲೆ ಎರಡು ಕರಿಯ 
ಪದಾರ್ಥಗಳು ಕಂಡು ಬಂದವು. 

“ ಜಾಕಿ, ಅಲ್ಲಿ ಕಾಣುವುದೇನು ನೋಡು.'' 

"ಏನೋ ಹೇಳುವುದಕ್ಕಾಗುವುದಿಲ್ಲ. ಒಂದೆರಡು ನಿಮಿಷಗಳಿಂದ 
ನಾನೂ ಅದನ್ನೇ ನೋಡುತ್ತಾ ಇದೇನೆ. ಮೊದಲು ನೋಡಿದಾಗ 
ಯಾವುದೋ ಸಮುದ್ರದ ಹಕ್ಕಿಗಳಿರಬೇಕು ಎಂದುಕೊಂಡೆ. ಈಗ 
ನೋಡಿದರೆ ಹಕ್ಕಿಗಳೆಂದು ತೋರುವುದಿಲ್ಲ. ಹಕ್ಕಿಗಳು ಅಷ್ಟು ದೊಡ್ಡ 
ವಾಗಿರುವುದಿಲ್ಲ.” 

“ ಅವು ನಮ್ಮ ಕಡೆಗೇ ಬರುತ್ತಿರುವ ಹಾಗೆ ಕಾಣುತ್ತದೆ, ಅಲ್ಲವೆ? 
ನೋಡು, ಬರಬರುತ್ತಾ ದೊಡ್ಡ ದಾಗಿ ಕಾಣುತ್ತವೆ.” 

ಬಟ್ಟಿ ಗಳನ್ನು ಒಂಡಿಕೆನಂಡು ಫೀಟರ್‌ ನಮ್ಮ ಕಡೆಗೆ ತಿರುಗಿದ. 

ಚ ನಿನಯ್ಯ ಅದು, ಅಷ್ಟೊ ದು ಆಸಕ್ತಿಯಿಂದ ನೋಡುತ್ತಾ 
ಇದ್ದೀರಿ?” 


ಕಿರಾತರೊಡನೆ ಕದನ ೫೭ 


“ ಅಲ್ಲಿ ನೋಡು, ಅವು ಏನಿರಬಹುದು ಹೇಳು.” 

ಹೀಟರ್‌ ಬಿಸಿಲಿಗೆ ತನ್ನ ಕೈಯನ್ನು ಮರೆಮಾಡಿಕೊಂಡು 
ನೋಡಿದ. 

“ ಮಾನುಗಳಿರಬೇಕು.... ಅಲ್ಲ, ಮಾನಲ್ಲ, 
ಅಂತ ಕಾಣುತ್ತೆ, ಅಲ್ಲವೆ ಜಾಕಿ?” 

ಮತ್ತೆ ಮನುಷ್ಯರ ಮುಖ ನೋಡಬಹುದೆಂದು ನನಗೆ ಬಹಳ 
ಸಂತೋಷವಾಯಿತು. 

“ ನೀನು ಹೇಳುವುದು ನಿಜ ಅಂತ ತೋರುತ್ತೆ. ಆದರೂ ಅನು 
ಬರುತ್ತಾ ಇರುವ ರೀತಿ ನೋಡಿದರೆ ಸಾಧಾರಣವಾಗಿ ದೋಣಿಗಳು 
ಬರುವ ರೀತಿಯಲ್ಲ,” ಎಂದು ಜಾಕಿ ತನಗೆ ತಾನೇ ಮಾತಾಡಿಕೊಳ್ಳು 
ನಂತೆ ಮೆಲ್ಲಗೆ ಹೇಳಿ, ಆ ವಸ್ತುಗಳ ಕಡೆಗೇ ದೃಷ್ಟಿಯನ್ನು ನೆಟ್ಟು 
ಒಂದೆರಡು ನಿಮಿಷ ಮೌನವಾಗಿ ನಿಂತಿದ್ದನು. ಮುಖ ನೋಡಿದರೆ 
ಬಹಳ ಯೋಚನೆಯಲ್ಲಿ ಮುಳುಗಿದ್ದಂತೆ ತೋರಿತು. ಅವುಗಳಂತೂ 
ನಿಮಿಷ ನಿಮಿಷಕ್ಕೂ ಹತ್ತಿರ ಬರುತ್ತಿದ್ದವು. ಕೊನೆಗೆ ಜಾಕಿ ಚಂಗನೆ 
ಮೇಲಕ್ಕೆದ್ದನು. 

“ ರೋವರ್‌, ಅವು ನಾವು ನೋಡಿರುವ ದೋಣಿಗಳಲ್ಲ. ಕಾಡು 
ಜನರು ಉಪಯೋಗಿಸುವ ತೋಡುದೋಣಿಗಳು. ಯುದ್ಧದ ದೋಣಿ 
ಗಳಿದ್ದರೂ ಇರಬಹುದು. -ಹೇಳುವುದಕ್ಕಾಗುವುದಿಲ್ಲ. ಒಂದು ವಿಷಯ 
ಮಾತ್ರ ದೃಢವಾಗಿ ಹೇಳಬಹುದು--ಈ ದಕ್ಷಿಣದ್ವೀಪಗಳಲ್ಲಿರುವ ಕಿರಾ 
ತರೆಲ್ಲರೂ ಮಹಾ ಕ್ರೂರಿಗಳು, ನರಭಕ್ಷಕರು. ಅವರು ಯಾರನ್ನು 
ಕಂಡರೂ ದಯೆದಾಕ್ಷಿಣ್ಯಗಳಿಲ್ಲದೆ ನಡೆದುಕೊಳ್ಳುತ್ತಾರೆ. ಅವರು ಈ 
ದ್ವೀಪದಲ್ಲಿ ಇಳಿಯದೆ ಹೋದರೆ ಬದುಕಿಡೆವು. ಇಳಿದರೆ ನಾವು ಅವರ 
ಕಣ್ಣಿಗೆ ಬೀಳದ ಹಾಗೆ ಅವಿತುಕೊಳ್ಳ ಬೇಕು.” 

ಜಾಕಿಯ ಮಾತು ಕೇಳಿ ನಾವು ಬಹಳ ಹೆದರಿದೆವು. ಅವನು 
ಬಾಯಲ್ಲಿ ಆಡಿದ ಮಾತಿಗಿಂತ ಅವನ ಗಂಭೀರವಾದ ಮುಖ, ಮಾತಿನ 
ರೀತಿ--ಇವುಗಳಿಂದ ನಮ್ಮ ಹೆದರಿಕೆ ಹೆಚ್ಚಾಯಿತು. ಅವನನ್ನು 
ಹಿಂಬಾಲಿಸಿ ಹತ್ತಿರದ ಕಾಡಿಗೆ ಹೋಗುತ್ತಿದ್ದಾಗ ನಮ್ಮೆಲ್ಲರ ಮನಸ್ಸೂ 


ಅವು ದೋಣಿಗಳು 


೫೮ ಹೆನಳದ ದ್ವೀಪ 


ತಳಮಳಿಸುತ್ತಿತ್ತು. 

ಕಾಡಿನಲ್ಲಿ ದಟ್ಟಿವಾಗಿ ಬೆಳೆದಿದ್ದ ಮೆಳೆಯಲ್ಲಿ ಮೂರು ಜನರೂ 
ಅಡಗಿಕೊಂಡೆವು. ಆಗ ನನಗೆ ನಮ್ಮ ಈಟ ಮತ್ತು ಕೊಡಲಿಗಳ 
ಜ್ಞಾನಕವಾಯಿತು. 

“ಎಂಥ ಕೆಲಸ ಮಾಡಿದೆವು! ನಮ್ಮ ಆಯುಧಗಳನ್ನಾ ದರೂ 
ತಂದಿದ್ದರೆ ಚೆನ್ನಾಗಿತ್ತು. 

” ಇಲ್ಲದಿದ್ದರೆ ಪರವಾಯಿಲ್ಲ, ಇಲ್ಲಿ ಬೇಕಾದಷ್ಟು ದೊಣ್ಣೆಗಳಿವೆ 
ಯಲ್ಲ, ಅವೇ ಸಾಕು.” 

ಜಾಕಿ ಹೇಳಿದಂತೆ ಅಲ್ಲಿ ಕತ್ತಿಪ್ಪತ್ತು ದೊಣ್ಣೆಗಳು ಬಿದ್ದಿದ್ದವು. 
ಕೆಲಸವೇನೂ ಇಲ್ಲದಿದ್ದರೆ ಪೀಟರಿನ ಕ್ಸ ಕಡಿಯುತ್ತದೆ. ಅವನು ಆ 
ಕಡೆ ಬಂದಾಗಲೆಲ್ಲಾ ಮರದ ಕೊಂಬೆಗಳನ್ನು ಕಡಿದು ದೊಣ್ಣೆಗಳನ್ನು 
ಮಾಡಿದ್ದನು. ಅವು ಯಾವ ಉಪಯೋಗಕ್ಕೂ ಬೇಕಿರಲಿಲ್ಲ; ಕೇವಲ 
ಹೊತ್ತು ಹೋಗುವುದಕ್ಕಾಗಿ ಮಾಡಿದ್ದಾದ್ದರಿಂದ ಪೀಟರ್‌ ಅವುಗಳನ್ನು 
ಅಲ್ಲಿಯೇ ಬಿಟ್ಟಿದ್ದನು. ಮೂವರೂ ಬಲವಾದ ದೊಣ್ಣೆಗಳನ್ನು ಕ್ಸೆಯಲ್ಲಿ 
ಹಿಡಿದು ಒಂದು ಬಂಡೆಯ ಹಿಂದೆ ಕುಳಿತೆವು. ನಾನು ಮರೆಯಾಗಿದ್ದರೂ 
ತೀರ ಪ್ರದೇಶನೆಲ್ಲಾ ನಮಗೆ ಕಾಣುತ್ತಿತ್ತು. ದೋಣಿಗಳು ಬಂಡೆಯ 
ಸಾಲಿನ ಬಳಿಗೆ ಬರುವವರೆಗೂ ನಾವು ಆಗಿಂದಾಗ ಒಂದೊಂದು ಮಾತಾ 
ಡುತ್ತಿದ್ದೆವು. ಆದರೆ ಅವು ಒಳಗಡಲಿಗೆ ಬಂದಮೇಲೆ ಎಲ್ಲರೂ ಒಂದು 
ಮಾತೂ ಆಡದೆ ನಿಶ್ಶಬ್ದವಾಗಿ ಕುಳಿತು ನಡೆದದ್ದನ್ನೆಲ್ಲಾ ಬಹಳ ಆಸಕ್ತಿ 
ಯಿಂದ ನೋಡುತ್ತಿದ್ದೆವು. 

ದೋಣಿಗಳು ಇನ್ನೂ ಹತ್ತಿರ ಬಂದವು. ಒಂದನ್ನು ಇನ್ನೊಂದೃ 
ಅಟ್ಟಿ ಕೊಂಡು ಬರುತ್ತಿತ್ತೆಂದು ಈಗ ಸ್ಪಷ್ಟವಾಗಿ ಗೊತ್ತಾಯಿತು. 
ಮೊದಲನೆಯ ದೋಣಿಯಲ್ಲಿ ಹೆಂಗಸರ ಮಕ್ಕಳು, ಕೆಲವರು ಗಂಡ 
ಸರು--ಒಟ್ಟು ಸುಮಾರು ನಲವತ್ತು ಜನರಿದ್ದಿರಬಹುದು. ಒಂದಿನ 
ದೋಣಿಯಲ್ಲಿದ್ದವರೆಲ್ಲಾ ವಯಸ್ಕರಾದ ಗಂಡಸರೇ. ಅವರ ಸಂಖ್ಯೆಯೂ 
ಮೊದಲಿನ ದೋಣಿಯಲ್ಲಿದ್ದಷ್ಟೇ. ಆದರೂ ಅವರಲ್ಲಿ ಆಯುಧಗಳು 
ಹೆಚ್ಚಾಗಿದ್ದಂತೆ ತೋರಿತು. ಯುದ್ಧಕ್ಕೆ ಸಿದ್ಧರಾಗಿ ಬಂದಿರಬೇಕು. 


ಕಿರಾತರೊಡನೆ ಕದನ ೫೯ 


ಎರಡು ದೋಣಿಯವರೂ ತಮ್ಮ ಶಕ್ತಿಯನ್ನೆಲ್ಲಾ ಬಿಟ್ಟು ಹುಟ್ಟು 
ಹಾಕುತ್ತಿದ್ದರು. ಹಿಂದಿದ್ದವರಂತೂ ಮುಂದಿನ ದೋಣಿ ದಡವನ್ನು 
ಮುಟ್ಟುವುದಕ್ಕೆ ಮುಂಚೆಯೇ ಅಶನ್ನು ಹಿಡಿಯಬೇಕೆಂದು ವಿಶ್ವ 
ಪ್ರಯತ್ನ ಮಾಡುತ್ತಿದ್ದರು. ಆದರೆ ಅವರ ಸಂಕಲ್ಪ ನೆರವೇರಲಿಲ್ಲ. 

ಮುಂದಿನ ದೋಣಿ ನಾನು ಕುಳಿತಿದ್ದ ಸ್ಥಳಕ್ಕೆ ಹತ್ತಿರದಲ್ಲೇ ದಡ 
ಸೇರಲು ಬರುತ್ತಿತ್ತು. ಗಂಡಸರ ಕೈಯಲ್ಲಿದ್ದ ಹುಟ್ಟುಗಳು 
ಕ್ಷಣಕ್ಷಣಕ್ಕೂ ನೀರಿಗೆ ಬಿದ್ದು ಮೇಲಕ್ಕೆದ್ದಾಗ ಬಿಸಿಲಿನಲ್ಲಿ ಥಳಥಳಿಸಿ 
ಒಂದೇ ಸಮನಾಗಿ ಹನಿಗಳನ್ನು ಎರಚುತ್ತಿದ್ದವು. ದೋಣಿಯ ಮುಂದಿನ 
ತುದಿ ನೀರನ್ನು ಕತ್ತರಿಸಿಕೊಂಡು ಬರುತ್ತಿತ್ತು. ಹುಟ್ಟು ಹಾಕುವವರ 
ಕರಿಯ ಮುಖದಲ್ಲಿ ಅವರ ದೃಢಪ್ರತಿಜ್ಞೆಯನ್ನು ಸೂಚಿಸುವಂತೆ ಕಣ್ಣಿನ 
ಹೊಳಪು ಕಾಣುತ್ತಿತ್ತು. .ಅತಿವೇಗದಿಂದ ದೋಣಿ ಸಾಗಿಬಂದು ಬಲ 
ವಾಗಿ ದಂಡೆಗೆ ಬಡಿಯಿತು. ಕ್ಷಣಮಾತ್ರದಲ್ಲಿ ಅದರನ್ಲಿದ್ದವರೆಲ್ಲರೂ ನೆಲಕ್ಕೆ 
ನೆಗೆದರು. € ಇನ್ನೇನು, ನಾವು ಗೆದ್ದೆವು ” ಎನ್ನುವಂತೆ ಎಲ್ಲರ ಕಂಠ 
ದಿಂದಲೂ ಒಂದು ಕೂಗು ಹೊರಟಿತು. ಒಡನೆಯೇ ಮಕ್ಕಳನ್ನೈತ್ತಿ 
ಕೊಂಡಿದ್ದ ಮೂವರು ಹೆಂಗಸರು ಕಾಡಿನ ಕಡೆಗೆ ಓಡಿದರು. ಗಂಡಸರು 
ಮಾತ್ರ ಕೈಯಲ್ಲಿ ಕಲ್ಲು, ಈಟ್ತ ದೊಣ್ಣೆ ಮುಂತಾದ್ದನ್ನು ಹಿಡಿದು 
ಗುಂಪಾಗಿ ನೀರಿನ ಅಂಚಿನಲ್ಲೇ ನಿಂತರು. ತಮ್ಮ ಶತ್ರುಗಳು ದೋಣಿ 
ಯಿಂದ ಇಳಿಯುವದನ್ನೇ ತಪ್ಪಿಸಬೇಕೆಂದು ಅವರು ಅಲ್ಲಿಯೇ 
ಕಾದಿದ್ದರು. 

ಅವರು ದಡ ಸೇರಿದಾಗ ಹಿಂದಿನ ದೋಣಿಯವರು ಸುಮಾರು 
ಅರ್ಧ ಮೈಲಿಯಷ್ಟು ಹಿಂದಿದ್ದರು. ಆದರೆ ಬಹಳ ವೇಗವಾಗಿ ಬರು 
ತ್ತಿದ್ದುದರಿಂದ ಕೆಲವು ನಿಮಿಷಗಳಲ್ಲೇ ಅವರೂ ದಡದ ಹತ್ತಿರ ಬಂದರು. 
ದಡದಲ್ಲಿದ್ದವರ ಮುಖದಲ್ಲಿ ಸ್ವಲ್ಪವೂ ಭಯದ ಚಿಹ್ನೆ ಕಾಣಲಿಲ್ಲ. ಎರಡ 
ನೆಯ ದೋಣಿ ಜೂಜಿನ ಕುದುರೆಯಂತೆ ವೇಗವಾಗಿ ಬಂತು. ದಡದಿಂದ 
ಇನ್ನೂ ಎರಡು ಮಾರು ದೂರವಿದ್ದಾಗಲೇ ಅವರ ಮೇಲೆ ಶತ್ರುಗಳು 
ಕಲ್ಲಿನ ಮಳೆ ಕರೆದರು. ಆದರೆ ದೋಣಿಯವರು ಅದನ್ನು ಗಮನಕ್ಕೇ 
ತಂದುಕೊಳ್ಳಲಿಲ್ಲ. ದೋಣಿ ದಡಕ್ಕೆ ಬಡಿದೊಡನೆ ವಿಕಾರವಾಗಿ ಅರ 


೬೦ ಹನಳದ ದ್ವೀಪ 


ಚುತ್ತಾ ಎಲ್ಲರೂ ನೆಲಕ್ಕೆ ಹಾರಿ ಶತ್ರುಗಳೊಡನೆ ಕಾದಿ ಅನರನ್ನು ಹಿಂದ 
ಹಿಂದಕ್ಕೆ ಓಡಿಸಿಕೊಂಡು ಬಂದರು. 

ಆಗ ನಡೆದ ಯುದ್ಧ ಕಣ್ಣಿನಿಂದ ನೋಡಲಾರದಷ್ಟು ಭಯಂಕರ 
ವಾಗಿತ್ತು. ಪ್ರತಿಯೊಬ್ಬನ ಕೈಯಲ್ಲೂ ಗಂಟುಗಂಟಾದ ಮರದಿಂದ 
ಮಾಡಿದ ದಪ್ಪ ದೊಣ್ಣೆಗಳಿದ್ದವು. ಅವುಗಳಿಂದ ಗುರಿಯಿಟ್ಟು ಹೊಡೆದು 
ಶತ್ರುಗಳ ತಲೆಯನ್ನು ಚೂರುಮಾಡುತ್ತಿದ್ದರು. ಅವರೆಲ್ಲರೂ ಮುಕ್ಕಾಲು 
ಬೆತ್ತಲೆಯಾಗಿದ್ದರು ; ಮೈಯೆಲ್ಲ ಕಾಡಿಗೆಯಂತೆ ಕಪ್ಪು; ಕೆದರಿದ ತಲೆ. 
ವಿಕಾರವಾಗಿ ಅರಚುತ್ತ ಓಡಿ, ನೆಗೆದು, ದೊಣ್ಣೆಗಳನ್ನು ಬೀಸಿ 
ಮಲ್ಲಯುದ್ಧಮಾಡಿ ಕೊಲೆಮಾಡುತ್ತಿದ್ದ ಈ ಜನರನ್ನು ನೋಡಿದರೆ 
ಇವರೇನು ಮನುಷ್ಯರೋ ಆಥವಾ ಪಿಶಾಚಿಗಳೋ ಎಂಬ ಸಂದೇಹ 
ಬರುವ ಹಾಗಿತ್ತು. ಹೀಗೆ ನಿರ್ದಯರಾಗಿ ಒಬ್ಬರನ್ನೊಬ್ಬರು ಸದೆಬಡಿದು 
ರಕ್ತ ಹರಿಸುತ್ತಿದ್ದುದನ್ನು ನೋಡಿ ನನ್ನ ಹೈದಯ ಒಂಡೇ ಸವನೆ 
ದಿಗಿಲಿನಿಂದ ತುಡಿಯುತ್ತಿತ್ತು. ಒಂದು ಸಾರಿಯಂತೊ ಮೂರ್ಛೆ 
ಹೋಗುವಂತಾಗಿ ಮತ್ತೆ ಆ ಕಡೆ ನೋಡಲೇಬಾರದು ಎಂದುಕೊಂಡೆನು. 
ಆದರೂ ಯಾವುದೋ ಒಂದು ಸೆಳೆತಕ್ಕೆ ಸಿಕ್ಕಿ ಬೇಡ ಬೇಡವೆಂದರೂ 
ಕಣ್ಣು ಅಲ್ಲಿಯೇ ನೆಟ್ಟು ಹೋಗಿತ್ತು. ಅಟ್ಟ ಸಿಕೊಂಡು ಬಂದವರ ಗುಂಪಿ 
ನಲ್ಲಿ ಬಹಳ ವಿಚಿತ್ರವಾದ ರೂಸಿನವನೊಬ್ಬನ ಕಡೆಗೆ ನನ್ನ ಗಮನ 
ಹೋಯಿತು. ಅವನ ಎತ್ತರ, ಬಲವಾದ ಮೈಕಟ್ಟು, ವಿಚಿತ್ರವಾದ 
ಅಲಂಕಾರ, ಎಲ್ಲವನ್ನೂ ನೋಡಿದರೆ ಅವನೇ ಆ ಗುಂಪಿನ ನಾಯಕ 
ನಿರಬೇಕೆಂದು ತೋರಿತು. ವಿಪರೀತವಾಗಿ ಬೆಳೆದಿದ್ದ ಕೂದಲನ್ನು 
ತಲೆಯಮೇಲೆ ರುಮಾಲಿನಂತೆ ಕಟ್ಟಕೊಂಡಿದ್ದನು. ಅದರ ಬಣ್ಣವನ್ನು 
ನೋಡಿ ನನಗೆ ಆಶ್ಚರ್ಯವಾಯಿತು. ಅನನ ಮೈಯನ್ನು ನೋಡಿದರೆ 
ಇದ್ದಲಿನಂತೆ ಕಪ್ಪು; ಕೂದಲು ಮಾತ್ರ ಅರಿಶಿನದ ಬಣ್ಣ. ಬಹುಶಃ ಕೂದ 
ಲಿಗೆ ಬಣ್ಣ ಹಾಕಿಕೊಂಡಿದ್ದಿರಬೇಕು. ತಲೆಯಿಂದ ಕಾಲಿನವರೆಗೆ ಪಟ್ಟಿ 
ಪಟ್ಟಿಯಾಗಿ ಬಣ್ಣ ಬಳಿದುಕೊಂಡಿದ್ದನು. ಆನೆಯಂಥ ಶರೀರ, ಮಾಗಿ 
ಹಳದಿಯಾದ ಹಲಸಿನ ಹಣ್ಣಿನಂತೆ ಕಾಣುವ ತಲೆಗೂದಲು, ಭಯಂಕರ 
ವಾಗಿ ಬಣ್ಣ ಬಳಿದ ಕಪ್ಪು ಮೈ--ಅವನೇನಾದರೂ ಚಿಕ್ಕ ಮಕ್ಕಳ 


ಕಿರಾತರೊಡನೆ ಕೆಡೆನ ೬೧ 


ಕಣ್ಣಿಗೆ ಬಿದ್ದರೆ ಅವು ಕೆಟ್ಟಿನೆ ಕಿರಿಚಿಕೊಂಡು ಮೂರ್ಛೆ ಹೋಗುವುದು 
ಖಂಡಿತ. ಯುದ್ಧದಲ್ಲಿಯೂ ಅವನ ಪರಾಕ್ರಮ ಅದ್ಭುತವಾದದ್ದು. 
ಆಗಲೇ ಅವನು ನಾಲ್ಕು ಜನರನ್ನು ಆಹುತಿ ತೆಗೆದುಕೊಂಡಿದ್ದನು. 

ನಾನು ನೋಡುತ್ತಿದ್ದ ಹಾಗೇ ಅವನಷ್ಟೇ ಎತ್ತರವಾಗಿಯೂ 
ದೃಢಕಾಯನಾಗಿಯೂ ಇದ್ದ ಮತ್ತೊಬ್ಬ ಯೋಧನು ಅವನೊಡನೆ 
ಯುದ್ಧಕ್ಕೆ ನಿಂತನು. ಅವನ ಕೈಯಲ್ಲಿದ್ದ ಲಾತಿಯ ತುದಿಯಲ್ಲಿ ಗರು 
ಡನ ಮೂಗಿನಂತೆ ಬಾಗಿದ್ದ ಅಲಗು ನೆಟ್ಟಿತ್ತು. ಅದನ್ನು ಬೀಸುತ್ತಾ 
ನೆಗೆದು ಬಂದು ಶತ್ರುವನ್ನು ಎದುರಿಸಿದನು. ಇಬ್ಬರೂ ಕ್ಷಣಕಾಲ 
ಎದುರಾಳಿಯ ಚಲನವನ್ನೇ ಕಾಯುತ್ತಾ ನಿಂತರು; ಆಮೇಲೆ ಕುಸ್ತಿ 
ಮಾಡುವವರಂತೆ ಒಬ್ಬರ ಸುತ್ತ ಮತ್ತೊಬ್ಬರು ತಿರುಗಿದರು. ಶತ್ರುವೇನಾ 
ದರೂ ಸ್ವಲ್ಪ ಅಜಾಗರೂಕನಾಗಿದ್ದರೆ ಆ - ಸಮಯದಲ್ಲಿ ಅವನನ್ನು 
ಹೊಡೆದು ಹಾಕಬೇಕೆಂಬ ಉದ್ದೇಶನಿದ್ದಿರಬಹುದು. ಆದರೆ ಇಬ್ಬರೂ 
ನುರಿತ ಯೋಧರು; ಸುಲಭವಾಗಿ ಸಿಕ್ಕಿ ಬೀಳುವವರಲ್ಲ ಒಂದು ನಿಮಿಷ 
ಹೀಗೆ ಕಳೆದ ಮೇಲೆ ಇದು ಕೇವಲ ಕಾಲಹರಣವೆಂದು ತಿಳಿದುಕೊಂಡರು. 
ಇನ್ನು ತಡಮಾಡಿದರೆ ಅಪಾಯ ಹೆಚ್ಚು ; ಬೇರೊಂದು ಕಡೆ ತಮ್ಮ 
ಪಕ್ಷದವರು ಸಾಯುತ್ತಿರಬಹುದು. ಆದ್ದರಿಂದ ಇಬ್ಬರೂ ಏಕಕಾಲ 
ದಲ್ಲಿಯೇ ಮೇಲೆ ಬೀಳುವ ಯೋಚನೆಮಾಡಿರಬೇಕು. ಒಂದೇ ಕ್ಷಣ 
ದಲ್ಲಿ ಇಬ್ಬರೂ ನೆಗೆದು ಎದೆ ನಡುಗುವಂತೆ ಗರ್ಜಿಸಿ ತಮ್ಮ ಲಾಠಿಗಳನ್ನು 
ಬೀಸಿದರು. ಪೆಟ್ಟು ಯಾರಿಗೂ ತಗಲಲಿಲ್ಲ. ಲಾಠಿಗಳು ಒಂದಕ್ಕೊಂದು 
ಬಡಿದು ಬಲವಾದ ಸದ್ದಾಯಿತು. ಮತ್ತೆ ಲಾಠಿಗಳನ್ನು ಬೀಸಿದರು. 
ಹೀಗೆ ಒಂದೆರಡು ನಿಮಿಷ ಕಳೆದ ಮೇಲೆ ಹಳದಿ ಕೂದಲಿನವನು ಹತಾ 
ತ್ತಾಗಿ ಜಾರಿದನು. ಇದೇ ಸಮಯವೆಂದು ಅವನ ಶತ್ರು ಲಾಠಿಯ 
ನ್ಲೆತ್ತಿ ಮುಂದಕ್ಕೆ ನೆಗೆದು ಬಂದನು. ಆದರೆ ಆ ಸೆಟ್ಟು ಬೀಳುವುದ 
ರೊಳಗೆ ಅವನ ತಲೆಗೆ ಒಂದು ಕಲ್ಲಿನ ಏಟು ತಗಲಿ ಅವನೇ ಕೆಳಗೆ 
ಬಿದ್ದನು. ತಮ್ಮ ನಾಯಕನು ಜಾರಿದ್ದನ್ನು ನೋಡಿ ಶತ್ರು ಪಕ್ಷದವರು 
ಯಾರೋ ಆ ಕಲ್ಲನ್ನು ಬೀರಿದ್ದರು. 

ಅಲ್ಲಿಗೆ ಯುದ್ಧದ ಫಲಿತಾಂಶ ನಿಶ್ಚಯವಾದ ಹಾಗಾಯಿತು. 


೬೨ ಹವಳದ ದ್ವೀಪ 


ಮೊದಲಿನ ದೋಣಿಯನರು ತಮ ನಾಯಕ ಕಲ್ಲಿನ ಸೆಟ್ಟು ತಿಂದು 
ಕೆಳಗೆ ಬಿದ್ದುದನ್ನು ನೋಡಿದೊಡನೆಯೇ ಎದೆಗುಂದಿ ಯುದ್ಧ ಮಾಡು 
ವುದನ್ನು ಬಿಟ್ಟು ಕಾಡಿನ ಕಡೆಗೆ ಸಲಾಯನಮಾಡಿದರು. ಆದರೆ 
ಒಬ್ಬನೂ ತಪ್ಪಿಸಿತೊಳ್ಳಲಾ/1ಲಿಲ್ಲ. ಶತ್ರು ಪಕ್ಷದವರು ಬೆನ್ನಟ್ಟ ಬಂದು 
ಎಲ್ಲರನ್ನೂ ಹೊಡೆದು ನೆಲಕ್ಕೆ ಉರುಳಿಸಿದರು. ಆದರೆ ಅವರೆಲ್ಲರೂ 
ಸಾಯಲಿಲ್ಲ. ಅವರ ಸೋಲು ಖಂಡಿತ ಎಂದು ಥಿಶ್ಚಯವಾದ ಮೇಲೆ 
ಶತ್ರುಗಳು ಅವರನ್ನು ಕೊಲ್ಲದೆ ಸಾಧೃವಂದಷ್ಟು ಮಟ್ಟಿಗೆ ಜೀವಸಹಿತ 
ಕೈಸೆರೆ ಏಡಿಯಬೇಕೆಂದೇ ಪ್ರಯತ್ಸಮಾಡಿದಂತೆ ತೋರಿತು. ಹಾಗೆ 
ಹದಿನ್ಸೈದು “ನರು ಸೆರೆಸಿಕ್ಕಿದರು. ಹಗ್ಗಗಳಿಂದ ಕೈಕಾಲುಗಳನ್ನು 
ಭದ್ರವಾಗಿ ಬಿಗಿದು ಅವರನ್ನು ಹೊತ್ತುಕೊಂಡು ಹೋಗಿ ಕಾಡಿನ 
ಪೊದೆಗಳ ಬಳಿ ಮಲಗಿಸಿದರು. ಅವನ್ನು ಅಲ್ಲಿಯೇ ಬಿಟ್ಟು ಮತ್ತೆ 
ಯುದ್ಧರಂಗಕ್ಕೆ ಹಿಂತಿರುಗಿ ಗಾಯಗಳನ್ನು ತೊಳೆದುಕೊಳ್ಳು ತ್ತಿದ್ದ 
ತಮ್ಮ ಸ್ನೇಹಿತರನ್ನು ಸೇರಿಕೊಂಡರು. 

ಅಟ್ಟಸಿಕೊಂಡು ಬಂದ ಎರಡನೆಯ ದೋಣಿಯಲ್ಲಿ ಮೊದಲು 
ನಲವತ್ತು ಜನ ಕಿರಾತರಿದ್ದರು. ಯುದ್ಧ ಮುಗಿದ ಮೇಲೆ ಅವರ 
ಪೈಕಿ ಇಪ್ಪತ್ತೆಂಟು ಜನ ಮಾತ್ರ ಉಳಿದಿದ್ದರು. ಸೋತ ಪಕ್ಷದವರ 
ಕಡೆ ಮೊದಲೇ ಹೇಳಿದಂತೆ ಉಳಿದ ಹದಿನೈದು ಜನರನ್ನು ಕೈಕಾಲು 
ಕಟ್ಟ ಅಲುಗಾಡದಂತೆ ಕಾಡಿನಲ್ಲಿ ಬಿಟ್ಟಿದ್ದರು ಅವರೊಡನೆ ಬಂದಿದ್ದೆ 
ಹೆಂಗಸರು ಮಕ್ಕಳು ಮಾತ್ರ ಕಾಡಿನಲ್ಲಿ ಎಲ್ಲಿಯೋ ಅಡಗಿಕೊಂಡಿ 
ದ್ದರು. ಅನರನ್ನು ಹುಡುಕಿ ಕರೆತರುವುದಕ್ಕಾಗಿ ನಾಯಕನು ಇಬ್ಬರು 
ಯೋಧರನ್ನು ಕಳಿಸಿದನು. 

ನಾವು ಮೂವರೂ ಒಬ್ಬರ ಮುಖವನ್ನೊ ಬ್ಬರು ನೋಡಿದೆವು. 
ಯುದ್ದಮಾಡಿ ದಣಿದಿದ್ದ ಕಿರಾತರಲ್ಲಿ ಯಾರಾದರೂ ಬಾಯಾರಿ ಸಿಹಿ 
ನೀರು ಹುಡುಕಿಕೊಂಡು ಬಂದರೆ ನಾವು ಅವರ ಕೈಗೆ ಸಿಕ್ಕಿ ಬೀಳುವ 
ಸಂಭವವಿತ್ತು. ಆದರೆ ನಮ್ಮೆಲ್ಲರಿಗೂ ಅವರು ಏನು ಮಾಡುವರೋ 
ನೋಡಬೇಕೆಂಬ ಆಸಕ್ತಿ ಬಲವಾಗಿದ್ದುದರಿಂದ ಆ ಸ್ಥಳವನ್ನು ಬಿಟ್ಟು 
ಕದಲಲಿಲ್ಲ. ಅಲ್ಲದೆ ನಾನೇನಾದರೂ ಅಲ್ಲಿಂದ ಎದ್ದರೆ ಕಿರಾತರ ಕಣ್ಣಿಗೆ 


d 


ಕಿರಾತರೊಡನೆ ಕದನ ೬ 


ಬೀಳಬಹುದೆಂಬ ಹೆದರಿಕೆಯೂ ಬಾಧಿಸುತ್ತಿತ್ತು. 
ಒಬ್ಬ ಕೆರಾತ ಗುಂಪಿನಿಂದ ಹೊರಟು ಕಾಡಿನ ಕಡೆ ಹೋಗಿ 
ಸ್ನಲ ಕಟ್ಟ ಗೆಯನ್ನು ಹೊತ್ತು ತಂದು ಅನಂತರ ಬಿಲ್ಲು ಬಾಣಗಳಿಂದ 


Lh ಕೊರೆದು. ಬೆಂಕಿ ಹತ್ತಿಸಿದನು. ಅದನ್ನು ನೋಡಿ ನಮಗೆ 
ಆಶ್ಚರ್ಯವಾಯಿತು. ನಾವು ದ್ವೀಪಕ್ಕೆ ಬಂದ ದಿನ ಜಾಕಿ ಬೆಂಕಿ ಹತ್ತಿ 
ಸಿದ್ದೂ ಅದೇ ಉಪಾಯದಿಂದ. ಬೆಂಕೆ ಹತ್ತಿಕೊಂಡು ಚೆನ್ನಾಗಿ ಉರಿ 
ಯೆದ್ದಮೇಲೆ ಇಬ್ಬರು ಕಿರಾತರು ಎದ್ದು ಕಾಡಿನ ಕಡೆ ಹೋಗಿ ಸೆರೆ 
ಸಿಕ್ಕಿದ್ದ ವಭೊಬ್ಬ ನನ್ನು ಹೊತ್ತುಕೊಂಡು ಬಂದರು. ಅವನನ್ನು 
ಬೆಂಕಿಯ ಹತ್ತಿರ ತಂದಾಗ ಜೀವಸಹಿತ ಸುಟ್ಟು ಬಿಡುತ್ತಾರೆಯೋ 
ಏನೋ ಎಇಬ ಭಯದಿಂದ ನನ್ನ ಹೃದಯ ತಲ್ಲಣಿಸಿತು. ದೊಣ್ಣೆಯ 
ನ್ನೆಕ್ತಿಕೊಂಡು ಅನನ ಸಹಾಯಕ್ಕೆ ನುಗ್ಗ ಬೇಕೆಂದಿದ್ದೆ. ಆದರೆ ಜಾಕಿ 
ಬಲವಾಗಿ ನನ್ನನ್ನು ಅದುಮಿ ಹಿಡಿದನು. ಮರುಕ್ಷಣದಲ್ಲೇ ಕಿರಾತ 
ನೊಬ್ಬ ಲಾಠಿಯಿಂದ ಹೊಡೆದು ಆ ಬಂದಿಯನ್ನು ಕೊಂದುಹಾಕಿದನು. 
ನನ್ನ ಮನಸ್ಸಿನಲ್ಲಿ " ಸದ್ಯಕ್ಕೆ ಆ ಬಡಪ್ರಾಣಿಯನ್ನು ಜೀವಸಹಿತ ಸುಡ 
ಲಿಲ್ಲವಲ್ಲ' ಎಂದು ಸ್ವಲ್ಪ ಸಂತೋಷನೇ ಆಯಿತು. ಆದರೂ ಆ 
ಕ್ರೌರ್ಯವನ್ನು ನೋಡಿ ನಾವು ಮೂವರಿಗೂ ಸ್ವಲ್ಪಕಾಲ ಪ್ರಜ್ಞೆ 
ತಪ್ಪಿತು. 

ಇದ್ದಕ್ಕಿದ್ದ ಹಾಗೇ ಕಾಡಿನ ಕಡೆಯಿಂದೆ ಯಾರೋ ಭಯದಿಂದ 
ಚೀರಿದ ಸದ್ದು ಕೇಳಿ ನಮಗೆ ಮೂರ್ಛೆ ತಿಳಿಯಿತು. ಕಿರಾತರು ಕಾಡಿ 
ನಲ್ಲಿ ಅವಿತಿದ್ದ ಮೂರು ಜನ ಹೆಂಗಸರನ್ನೂ ಅವರ ಮಕ್ಕಳನ್ನೂ 
ಎಳೆದು ತಂದರು. ಅವರಲ್ಲಿ ಒಬ್ಬಳು ಇತರರಿಗಿಂತ ವಯಸ್ಸಿನಲ್ಲಿ 
ಚಿಕ್ಕವಳು. ಇತರರಂತೆ ಅವಳಿಗೂ ಮೂಗು ಚಪ್ಪ ಟಿಯಾಗಿ ತುಟ 
ಗಳು ದಪ್ಪನಾಗಿದ್ದರೂ ಆಕೆ ಪೂರ್ತಿ ಕಪ್ಪಾ ಗಿರದೆ ಸ್ಟ ಸ್ವಲ್ಪ ಕಂದು ಬಣ್ಣ 
ದವಳಾಗಿದ್ದಳು. 'ಜೀರೆ ಜನಾಂಗಕ್ಕೆ ಸನವಳರಕಕು ಅವಳ ಮುಖ 
ನೋಡಿದರೆ ಬಹಳ ಲಜ್ಜಾ ಶೀಲಳಾಗಿಯೂ ಮೃದು ಸ್ವಭಾವದನಳಾ 
ಗಿಯೂ ಕಂಡಳು.ಅನರೆಲ್ಲರ ಕೂದಲೂ ನೀಳವಾಗಿರದೆ ಚಿಕ್ಕ ಮಕ್ಕಳ 


೬೪ ಹೆನೆಳೆದ ದ್ವೀಪ 


ಕೂದಲಿನಂತೆ ಕಸ್ಟಾಗಿ ಗುಂಗುರುಗುಂಗುರಾಗಿತ್ತು. 

ಆ ಬಡ ಹೆಂಗಸರಿಗೆ ಏನು ಚಿತ್ರಹಿಂಸೆ ಕೊಡುವರೋ ಎಂದು 
ಶಂಕೆಯಿಂದ ನಾವು ನೋಡುತ್ತಿರುವಾಗ ಕಿರಾತರ ನಾಯಕನು ಅವರೆ 
ಬಳಿಗೆ ಬಂದು ದೊಡ್ಡ ವಳೊಬ್ಬಳು ಕಂಕುಳಲ್ಲಿ ಎತ್ತಿಕೊಂಡಿದ್ದ ಮಗು 
ವನ್ನು ಹಿಡಿದೆಳೆದನು. ತಾಯಿ ಭಯದಿಂದ ಕರಿಚುತ್ತ ಹಿಂದಕ್ಕೆ ಸರಿ 
ದಳು. ಆದರೆ ಕಿರಾತನು ನಿಕಟವಾಗಿ ನಗುತ್ತಾ ಮಗುವನ್ನು ಸೆಳೆದು 
ಕೊಂಡು ಅದನ್ನು ಕೊಂದುಹಾಕುವೆನೆನ್ನುವಂತೆ ಅವಳನ್ನು ಬೆದರಿಸಿ 
ಏನೋ ಮಾತಾಡಿದನು. ತಾಯಿ ಅಳುತ್ತ ನೆಲಕ್ಕೆ ಒರಗಿದ್ದನ್ನೂ ಮಗು 
ವಿನ ಅಳುವನ್ನೂ ಕೇಳಿ ಜಾಕಿಗೆ ಬಹಳ ಸಂಕಟಿವಾಗಿರಬೇಕು. ಅನನು 
ಕಟಕಟನೆ ಹಲ್ಲು ಕಡಿದದ್ದು ಕೇಳಿಸಿತು. 

ಅಷ್ಟು ಹೊತ್ತಿಗೆ ಕಂದು ಬಣ್ಣದ ಹುಡುಗಿಯನ್ನು ನಾಯಕನ 
ಬಳಿಗೆ ಎಳೆತೆಂದರು. ನಾಯಕನು ಮಗುವನ್ನು ನೆಲದ ಮೇಲೆ ಬಿಟ್ಟು 
ಅವಳನ್ನು ಬಹೆಳ ಕೋಪದಿಂದ ಏನೇನೋ ಪ್ರಶ್ನೆ ಮಾಡಿದನು. ಅವನ 
ಮಾತುಗಳೇನೋ ಸ್ಪಷ್ಟವಾಗಿ ಕೇಳುತ್ತಿದ್ದರೂ ಭಾಷೆಯ ಸರಿಚಯ 
ವಿಲ್ಲದ್ದರಿಂದ ನಮಗೆ ಏನೂ ಅರ್ಥವಾಗಲಿಲ್ಲ. ಆಕೆ ಅವನ ಮಾತಿಗೆ 
ಯಾವ ಉತ್ತರವನ್ನೂ ಕೊಡದೆ ಮೌನವಾಗಿದ್ದಳು. ನಾಯಕನು 
ಮತ್ತೆ ಮತ್ತೆ ಬೆಂಕಿಯ ಕಡೆಗೆ ಬೆರಳು ತೋರಿಸುತ್ತಿದ್ದುದನ್ನು ನೋಡಿ 
ದರೆ ಅವಳನ್ನು ಸುಟ್ಟು ಬಿಡುವೆನೆಂದು ಹೆದರಿಸುತ್ತಿದ್ದಿರಬೇಕು. 

ಜಾಕಿ ಪೀಟಿರಿನ ಅಂಗಿಯನ್ನು ಹಿಡಿದೆಳೆದು ಪಿಸುಮಾತಿನಲ್ಲಿ 
ಕೇಳಿದ: “ ಪೀಟಿರ್‌, ನಿನ್ನ ಚೂರಿ ಜೇಬಿನಲ್ಲಿದೆಯೆ?” 

ನೀಟರಿನ ಮುಖ ರಕ್ತವೇ ಇಲ್ಲದೆ ಶವದ ಮುಖದಂತೆ ಬಿಳಿಟಿ 
ಕೊಂಡಿತ್ತು. «ಇದೆ' ಎಂದ. 

“ ಸರಿ ಹಾಗಾದರೆ. ಕಿರಾತರು ಆ ಬಡ ಹೆಂಗಸರಿಗೆ ಹಿಂಸೆ 
ಕೊಡುತ್ತಿರುವುದನ್ನು ನೋಡುತ್ತಾ ಸುಮ್ಮನೆ ಕುಳಿತಿರುವದಕ್ಕಾಗುವು 
ದಿಲ್ಲ. ನಾನು ಹೇಳುವುದನ್ನು ಇಬ್ಬರೂ ಗಮನಿಸಿ. ಒಂದು ಕ್ಷಣವೂ 
ತಡಮಾಡದೆ ಕೆಲಸ ಮಾಡಬೇಕು. ನೀವಿಬ್ಬರೂ ಚೂರಿಯನ್ನು 
ತೆಗೆದುಕೊಂಡು ಬೇಗ ಪೊದೆಯ ಬಳಿ ಬಿದ್ದಿರುವ ಬಂದಿಗಳ ಬಳಿಗೆ ಓಡಿ 


ಕಿರಾತರೊಡನೆ ಕೆದನ ೬೫ 


ಹೋಗಬೇಕು, ಅವರನ್ನು ಬಿಗಿದಿರುವ ಹಗ್ಗಗಳನ್ನು ನಿನ್ನು ಚೂರಿ 
ಯಿಂದ ತುಂಡು ಮಾಡಿ. ಬೇಗ, ಇಲ್ಲದಿದ್ದರೆ ಅನಾಹುತವಾದೀತು. 
ಬಗ್ಗಿಕೊಂಡು ಓಡಬೇಕು. ಕಿರಾತರ ಕಣ್ಣಿಗೆ ಬಿದ್ದೀರಿ.'' ಜಾರಿಯ 
ಮ್ಳ ಬೆವತು ಮುಖದ ಮೇಲೆ ಹನಿಗಳ. ಇಳಿಯುತ್ತಿದ್ದವು. ಕೋಪ 
ದಿಂದ ಕಣ್ಣು ಕೆಂಡವಾಗಿ ಮೈಯೆಲ್ಲಾ ಅದುರುತ್ತಿತ್ತು. ನಮಗೆ ಅಷ್ಟು 
ಮಾತು ಹೇಳಿ ಒಡನೆಯೇ ಬಲವಾದ ಲಾಠಿಯೊಂದನ್ನು ತೆಗೆದುಕೊಂಡು 
ಮೇಲಕ್ಕೆದ್ದನು. 

ಕಿರಾತನೊಬ್ಬ ತನ್ನ ನಾಯಕನ ಅಪ್ಪಣೆಯಂತೆ ಲಾಠಿ ಹಿಡಿದು 
ಆ ಹುಡುಗಿಯ ಬಳಿಗೆ ನುಗ್ಗುತ್ತಿದ್ದನು. ಅದೇ ಕ್ಷಣದಲ್ಲಿ ಜಾಕಿ 
ಭಯಂಕರವಾಗಿ ಗರ್ಜನೆ ಮಾಡಿದನು. ಬಂಡೆಬಂಡೆಗಳಿಂದಲೂ ಅದು 
ಮರುದನಿ ಕೊಟ್ಟುಕೊಂಡು ಬಂದಿತು. ಕೂಗು ಹಾಕುತ್ತಲೇ ಓಡಿ 
ಹೋಗಿ ಬಂಡೆಯ ತುದಿಯಿಂದ ಸುಮಾರು ಹದಿನೈದು ಆಡಿ ಕೆಳಗಿದ್ದ 
ಕಿರಾತರ ಮಧ್ಯಕ್ಕೆ ಒಂದೇ ನೆಗೆತ ನೆಗೆದು ಬಂದು ನಿಂತನು. ಕಣ್ಣು 
ಮುಚ್ಚಿ ಬಿಡುವಷ್ಟರಲ್ಲಿ ದೊಣ್ಣೆ ಹಿಡಿದಿದ್ದ ಕಿರಾತನಿಗೆ ಬಲವಾದ ಪೆಟ್ಟು 
ಕೊಟ್ಟು ಅವನನ್ನು ನೆಲಕ್ಕೆ ಉರುಳಿಸಿದನು. ಅದೇ ಕ್ಷಣದಲ್ಲೇ ನಾವು 
ಬಂದಿಗಳ ಬಳಿಗೆ ಓಡಿಹೋಗಿ ಹಗ್ಗಗಳನ್ನು ಕತ್ತರಿಸಿದಿವು. 

ತನ್ನ ಎದುರಾಳಿ ಬಿದ್ದಮೇಲೆ ಜಾಕಿ ಕೆಂಡವನ್ನು ಕಾರುತ್ತ ಹಳ 
ದಿಯ ಕೂದಲಿನ ನಾಯಕನ ಮೇಲೆ ನುಗ್ಗಿದನು. ಅವನು ನಾಯ 
ಕನ ಶಲೆಗೆ ಬೀಸಿದ ಪೆಟ್ಟೀನಾದರೂ ತಗಬಿದ್ದರೆ ಮತ್ತೊಂದು ಪೆಚ್ಚೀ 
ಆವಶ್ಯಕವಾಗುತ್ತಿರಲಿಲ್ಲ. ನಾಯಕನ ತಲೆ ಒಡೆದು ಚೂರಾಗಬೇಕಾ 
ಗಿತ್ತು. ಆದರೆ ಅವನದು ಬೆಕ್ಕಿನಂಥ ಚಟುವಟಿಕೆ; ಒಂದು ಕಡೆಗೆ 
ನೆಗೆದು ಆ ಏಟನ್ನು ತಪ್ಪಿಸಿಕೊಂಡು ಜಾಕಿಯ ತಲೆಗೆ ಗುರಿಯಿಟ್ಟು 
ತನ್ನ ಲಾಠಿಯನ್ನು ಬೀಸಿದನು. ಜಾಕಿಯೂ ಒಂದು ಪಕ್ಕಕ್ಕೆ ನೆಗೆದು 
ಏಟು ತಪ್ಪಿಸಿಕೊಂಡನು. ಮೊದಲು ಅವರ ಮಧ್ಯಕ್ಕೆ ಧುಮುಕಿದಾಗ 
ಜಾಕಿಗೆ ಕೋಪದ ಅವೇಶದಿಂದ ಪ್ರಜ್ಞೆಯೇ ಹೋವಂತಿತ್ತು. ನಾಯಕ 
ನೊಡನೇನಾದರೊ ಆ ಸ್ಥಿತಿಯಲ್ಲೇ ಯುದ್ಧ ಮಾಡಿದ್ದರೆ ಅವನು 
ಜಾಕಿಯನ್ನು ಸುಲಭವಾಗಿ ಹೊಡೆದುಹಾಕುತ್ತಿದ್ದನು. ಕ ಆದಕಿ 


೬೬ ಹನಳದ ದ್ವೀಪ 


ಜಾಕಿ ಬೇಗ ಮನಸ್ಸನ್ನು ಹದಕ್ಕೆ ತಂದುಕೊಂಡು ಶತ್ರುವಿನ ಚಲನ 
ವಲನಗಳನ್ನು ಜಾಗರೂಕನಾಗಿ ನೋಡಿಕೊಂಡು ಯುದ್ಧ ಮಾಡಲಾ 
ರಂಭಿಸಿದನು. ಅವನ ಏಟುಗಳು ಮಳೆಯ ಹನಿಗಳು ಬಡಿದಂತೆ ವೇಗ 
ವಾಗಿಯೂ ಬಲವಾಗಿಯೂ ಬಿದ್ದವು. ಅವನ ಲಾಠಿ ಕಿರಾತನದಕ್ಕಿಂತಲೂ 
ಹಗುರವಾಗಿದ್ದುದರಿಂದ ಅವನಿಗೆ ಹೆಚ್ಚು ಅಯಾಸವೂ ಆಗಲಿಲ್ಲ; 
ಕಿರಾತನ ಏಟುಗಳನ್ನು ಸುಲಭವಾಗಿ ತಪ್ಪಿಸಿಕೊಳ್ಳುವುದೂ ಸಾಧ್ಯ 
ವಾಯಿತು. ಆದರೆ ಅನನ ಹಗುರವಾದ ಲಾಠಿಯಿಂದ ಬಿದ್ದ ಏಟು 
ಗಳಲ್ಲಿ ಶಕ್ತಿ ಕಡಿಮೆ. ಕಿರಾತನಾದರೋ ಭಾರವಾದ ಲಾಠಿ 
ಯನ್ನು ಉಪಯೋಗಿಸಿದ್ದರಿಂದ ಬೇಗ ದಣಿಯುತ್ತ ಬಂದರೂ ಅವನ 
ಏಟುಗಳು ತಗಲಿದಾಗ ಬಹಳ ನೋವು ಮಾಡುತ್ತಿದ್ದವು. 

ತಮ್ಮ ನಾಯಕನಿಗಿಂತ ಜಾಕಿ ಸಣ್ಣ ಆಳಾಗಿ ಕಂಡದ್ದರಿಂದ 
ಉಳಿದ ಕಿರಾತರಿಲ್ಲರೂ ನಾಯಕನ ಸಹಾಯಕ್ಕೆ ಬರದೆ ಇವರಿಬ್ಬರ 
ಯುದ್ಧವನ್ನು ನೋಡುತ್ತ ಸುಮ್ಮನೆ ನಿಂತಿದ್ದರು, ಐದು ನಿಮಿಷದೊಳಗೆ 
ಈ ಹೊಸಶತ್ರುವನ್ನು ನಾಯಕನು ತೀರಿಸಿಬಿಡುವನೆಂದು ಅವರ ಎಣಿಕೆ. 
ಇದರಿಂದಲೇ ಜಾಕಿಯ ಪ್ರಾಣ ಉಳಿದದ್ದು. ಅವರಿಗೇನಾದರೂ ತಮ್ಮ 
ನಾಯಕ ಸೋಲಬಹುದೆಂಬ ಸಂಶಯ ಬಂದಿದ್ದರೆ ಅರೆನಿಮಿಷದಲ್ಲಿ 
ಜಾಕಿಯ ಮೇಲೆ ಬಿದ್ದು ಅವನನ್ನು ಕೊಂದುಬಿಡುತ್ತಿದ್ದರು. 

ಭಾರವಾದ ಆಯುಧವನ್ನು ಉಪಯೋಗಿಸಿದ್ದರಿಂದ ಎಷ್ಟು 
ಅನನುಕೂಲವೆಂದು ನಾಯಕನಿಗೆ ಸ್ಪಷ್ಟವಾಗುತ್ತ ಬಂತು. ಅವನ 
ಚಲನೆ ಕ್ರಮೇಣ ನಿಧಾನವಾಯಿತು. ಕಷ್ಟಪಟ್ಟು ಏದುಸಿರು ಎಳೆಯುವು 
ದಕ್ಕಾರಂಭಿಸಿದನು. ಅನನ ಪಡೆಯವರು ಇದನ್ನು ಕಂಡು ಆಶ್ಚರ್ಯ 
ದಿಂದ ಅವನಿಗೆ ಸಹಾಯ ಮಾಡುವುದಕ್ಕೆ ಹತ್ತಿರ ಸರಿಯುತ್ತಿದ್ದರು. 
ಇದನ್ನು ನೋಡಿ ಜಾಕಿ ತನ್ನ ಹಣೆಯ ಬರೆಹ ತೀರಿತೆಂದು ದೃಢಮಾಡಿ 
ಕೊಂಡನು. ಆದರೂ ಥೈರ್ಯಗುಂದದೆ, ಶಕ್ತಿಯನ್ನೆಲ್ಲಾ ಬಿಟ್ಟು 
ಒಂದು ಪೆಟ್ಟು ಹಾಕಿ ಶತ್ರುವನ್ನು ಕೊಲ್ಲುವುದು, ಇಲ್ಲದಿದ್ದರೆ ಸಾಯು 
ವುದು ಎಂದುಕೊಂಡಿರಬೇಕು. ಕರಾತನು ಮತ್ತೆ ದೊಣ್ಣೆಯನ್ನು ಬೀಸು 
ತ್ಮಿದ್ದನು. ಪಕ್ಕಕ್ಕೆ ನೆಗೆದು ಸುಲಭವಾಗಿ ಅದನ್ನು ತಪ್ಪಿಸಿಕೊಳ್ಳ 


ಕಿರಾತಕೊಡನೆ ಕದನ ೬೩ 


ಬಹುದಾಗಿತ್ತು. ಆದರೆ ಜಾಕಿ ಪಕ್ಕಕ್ಕೆ ಹಾರುವುದಕ್ಕೆ ಬದಲು ಏಟು 
ಬೀಳುವ ಮುನ್ನ ಹಠಾತ್ರಾಗಿ ನಾಯಕನ ಮೈಮೇಲೆಯೇ ನುಗ್ಗಿ, 
ತನ್ನ ಲಾಠಿಯನ್ನು ಮಧ್ಯೆದಲ್ಲಿ ಹಿಡಿದು, ಇದ್ದ ಬಲವನ್ನೆಲ್ಲಾ ಪ್ರಯೋ 
ಗಿಸಿ ಶತ್ರುವಿನ ಹಣೆಯ ಮಧ್ಯಕ್ಕೆ ಸರಿಯಾಗಿ ಪೆಟ್ಟು ಕೊಟ್ಟಿ ನು. 
ಏಟನ ರಭಸಕ್ಕೆ ಜಾಕಿಯೇ ಕೆಳಗೆ ಬಿದ್ದನು. ಅವನ ಮೈಮೇಲೆ 
ಕಿರಾತರ ನಾಯಕನೂ ಬಿದ್ದನು. 

ಕೂಡಲೇ ಜಾಕಿಯನ್ನು ತೀರಿಸಿಬಿಡಬೇಕೆಂದು ಹತ್ತು ಹೆನ್ನೆ 
ರಡು ಜನ ಕಿರಾತರು ಲಾಠಿಗಳನ್ನೆ ತ್ತಿದರು. ಆದರೆ ಜಾಕಿಯ ಶರೀರವು 
ನಾಯಕನ ಶರೀರದಿಂದ ಮುಚ್ಚಿ ಹೋಗಿದ್ದುದರಿಂದ ಅವರು ಒಂದು 
ನಿಮಿಷ ಕೈತಡೆಯಬೇಕಾಯಿತು, ಆ ಒಂದು ನಿಮಿಷನೇ ಜಾಕಿಯ 
ಪ್ರಾಣವನ್ನು ಕಾಪಾಡಿತು. ಅಷ್ಟು ಹೊತ್ತಿಗೆ ನಾವು ಬಂಧನ 
ದಿಂದ ಬಿಡಿಸಿದ ಕಿರಾತರು ಲಾಠಿ ಹಿಡಿದು ತಮ್ಮ ಶತ್ರುಗಳ ಮೇಲೆ 
ಬಿದ್ದರು. ಕಿರಾತರು ತಮ್ಮ ನಾಯಕನನ್ನು ಎತ್ತಿ ಬೇರೆ ಕಡೆ ಮಲಗಿಸು 
ವುದರೊಳಗೆ ಅವರಲ್ಲಿ ಎಳು ಜನ ಪೆಟ್ಟು ತಿಂದು ಕೆಳಗೆ ಬಿದ್ದು ಹೋದರು. 
ನಾನೂ ಹೀಟಿರನೂ ಇನ್ನಿಬ್ಬರನ್ನು ಉರುಳಿಸಿದೆವು. ಕಿರಾತರು ತಮ್ಮ 
ನಾಯಕನಿಗೂ ಜಾಕಿಗೂ ನಡೆಯುತ್ತಿದ್ದ ಯುದ್ಧವನ್ನು ನೋಡುವುದರಲ್ಲಿ 
ಮಗ್ನರಾಗಿದ್ದುದರಿಂದ ಅವರಿಗೆ ಬೇರೆ ಕಡೆ ಗಮನವೇ ಇರಲಿಲ್ಲ. ತಾವು 
ಕಟ್ಟ ಹಾಕಿದ್ದ ಶತ್ರುಗಳು ಮತ್ತೆ ತಮ್ಮ ಮೇಲೆ ಬೀಳಬಹುದೆಂದು 
ಅವರು ಕನಸಿನಲ್ಲಿಯೂ ಎಣಿಸಿರಲಿಲ್ಲ. ಅದರಿಂದಲೇ ನಮ್ಮ ಕೆಲಸ 
ಅಷ್ಟು ಸುಲಭವಾಯಿತು. ಅಷ್ಟು ಜನ ಬಿದ್ದ ಮೇಲೂ ಅವರಲ್ಲಿ ನಮ್ಮ 
ಪಕ್ಷದನರಿಗಿಂತ ಮೂರು ಜನ ಹೆಚ್ಚಾಗಿದ್ದರು. ಆದರೆ ಇದ್ದಕ್ಕಿದ್ದ 
ಹಾಗೇ ಇಷ್ಟೊಂದು ಜನ ಅನಿರೀಕ್ಷಿತವಾಗಿ ಮೇಲೆ ಬಿದ್ದುದರಿಂದ ಅವ 
ರಿಗೆ ಕಕಮಕ ಹಿಡಿದಿತ್ತು. ನಾನಾದರೋ ಒಂಬತ್ತು ಜನರನ್ನು ಬಲಿ 
ತೆಗೆದುಕೊಂಡು ಉತ್ಸಾಹದಿಂದ ಉಕ್ಕುತ್ತಿದ್ದೆವು. ಅದರ ಮೇಲೆ ಅವರೆ 
ಕಡೆಯ ನಾಯಕ ಬಿದ್ದು ಹೋದುದರಿಂದ ಅವರ ಧೈರ್ಯ ಕುಗ್ಗಿತು. 
ಅಷ್ಟರಲ್ಲೇ ಜಾಕಿ ಕಿರಾತ ನಾಯಕನನ್ನು ಒತ್ತರಿಸಿ ಎದ್ದು ಹುಚ್ಚು 
ಹಿಡಿದವನಂತೆ ಯುದ್ಧಮಾಡಿ, ಒಂದು ನಿಮಿಷದೊಳಗೆ ಮೂವರು 


೬ಲೆ ಹೆವಳೆದೆ ದ್ವೀಪ 


ಶತ್ರುಗಳನ್ನು ನೆಲಸಮ ಮಾಡಿದನು. ಈಗ ಎರಡು ಪಕ್ಷದಲ್ಲಿಯೂ 
ಸಂಖ್ಯೆ ಒಂದೇ ಸಮನಾಯಿತು. ಜಾಕಿಗೆ ಬೆಂಬಲವಾಗಿ ನಾನೂ 
ಪೀಟಿರನೂ ನಮ್ಮ ಪಕ್ಷದ ಕಿರಾತರೂ ನಿಂತಮೇಲೆ ಕಾಲು ಫೆಂಟಿ 
ಯೊಳಗಾಗಿ ಶತ್ರುಗಳೆಬ್ಲರೂ ಪೆಟ್ಟು ತಿಂದು ಬಿದ್ದರು, ಇಲ್ಲವೆ ಕೈಸೆರೆ 
ಯಾದರು. ಅವರೆಲ್ಲರ ಕೈಕಾಲುಗಳನ್ನೂ ಕಟ್ಟಿಹಾಕಿ ಸಾಲಾಗಿ ಅಲ್ಲಿಯೇ 
ಉರುಳಿಸಿಜೆವು. 


ಹ 
ಕಿರಾತರನ್ನು ಸಾಗಕಳಿಸಿದ್ದು 


ಯುದ್ಧ ಮುಗಿದಮೇಲೆ ನಮ್ಮ ಕಡೆಯ ಕಿರಾತರೆಲ್ಲರೂ ಆಶ್ಚರ್ಯ 
ದಿಂದ ನಮ್ಮ ಸುತ್ತ ಬಂದು ನಿಂತು ಪ್ರಶ್ನೆಗಳ ಸುರಿಮಳೆ ಕರೆದರು. ಅವರ 
ಭಾಷೆ ನಮಗೆ ಏನೇನೂ ಗೊತ್ತಾ ಗಲಿಲ್ಲನಾದ್ದರಿಂದ ನಾನು ಉತ್ತರ 
ಕೊಡುವಂತಿರಲಿಲ್ಲ. ನಾವು ಉತ್ತರ ಕೊಟ್ಟಿದ್ದರೂ ಅವರಿಗೆ ಅರ್ಥ 
ವಾಗುತ್ತಿರಲಿಲ್ಲ. ನಾವು ಅವರ ಸ್ನೇಹಿತರೆಂದು ಭರವಸೆ ಕೊಡಬೇಕಾ 
ಯಿತು. ಆ ವೇಳೆಗೆ ಮೊದಲನೆಯ ದೋಣಿಯ ನಾಯಕನು ಸ್ವಲ್ಪ 
ವಿಶ್ರಾಂತಿ ಪಡೆದು ಸುಧಾರಿಸಿಕೊಂಡು ನಿಂತಿದ್ದನು. ಜಾಕಿ ಅವನ 
ಬಳಿಗೆ ಹೋಗಿ ಸ್ಟೇಹಭಾವದಿಂದ ಅವನ ಕೈಹಿಡಿದು ಚೆನ್ನಾಗಿ ಕುಲುಕಿ 
ದನು. ಜಾಕಿಯ ನಗುಮುಖನನ್ನೂ ಅನನ ನಡೆವಳಿಕೆಯನ್ನೂ 
ನೋಡಿ ಅವನ ಉದ್ದೇಶ ಅವರೆಲ್ಲರಿಗೂ ಅರ್ಥವಾಗಿರಬೇಕು. 
ಕೂಡಲೆ ಅವರೆಲ್ಲ ಹತ್ತಿರ ಬಂದು ನಮ್ಮೆಲ್ಲರ ಕೈಯನ್ನೂ ಕುಲುಕಿದರು. 
ಇದು ನಡೆಯುತ್ತಿದ್ದಾಗ ರತ್ರು ಪಕ್ಷದ ನಾಯಕನ ಕೋಪಕ್ಕೆ ತುತ್ತಾಗಿದ್ದ 
ಕಂದು ಬಣ್ಣದ ಹುಡುಗಿ ಹತ್ತಿರದಲ್ಲೇ ಇದ್ದ ಬಂಡೆಯೊಂದರ ಮೇಲೆ 
ಕುಳಿತು ನಡೆದಡ್ಡೆಲ್ಲವನ್ನೂ ನೋಡುತ್ತಿದ್ದಳು, ತನ್ನ ಹಂದೆ ಬರೆ 
ಬೇಕೆಂದು ಜಾಕಿ ಅವಳಿಗೆ ಸನ್ನೆ ಮಾಡಿ, ನಾಯಕನ ಕೈಹಿಡಿದುಕೊಂಡು 
ನಮ್ಮ ಗುಡಿಸಲಿನ ಕಡೆ ಹೊರಚುವುದರಲ್ಲಿದ್ದನು. ಅಷ್ಟರಲ್ಲೇ ನೆಲದ 
ಮೇಲೆ ಮಲಗಿದ್ದ ಮಗುವಿನ ಮೇಲೆ ಕಣ್ಣು ಬಿತ್ತು. ನಾಯಕನ ಕೆ 
ಬಿಟ್ಟು ಮಗುವನ್ನು ಎತ್ತಿಕೊಂಡು ನೋಡಿದನು. ಯುದ್ಧ ನಡೆಯು 


ಕಿರಾತರನ್ನು ಸಾಗಕಳಿಸಿದ್ದು ೬೯ 


ತ್ತಿದ್ದಾಗ ದೇವರ ದಯದಿಂದ ಅದು ಯಾರ ಕಾಲಿಗೂ ಸಿಕ್ಕಿರಲಿಲ್ಲ; 
ಸುಖವಾಗಿತ್ತು. ತನ್ನ ಮಗುವಿನ ಆಸೆ ತೀರಿತೆಂದು ಮೂರ್ಛೆ ಹೋಗಿದ್ದ 
ಆ ಮಗುವಿನ ತಾಯಿಯು ಕಣ್ಣು ತೆರೆದು ದಿಗ್ಭ್ರಮೆ ಹಿಡಿದವಳಂತೆ 
ಸುತ್ತಲೂ ನೋಡುತ್ತಿದ್ದಳು. 

“ ಎಲ್ಲಿ, ದಾರಿ ಬಿಡಿ. ನಾನು ಆಕೆಯನ್ನು ಸುಧಾರಿಸುತ್ತೇನೆ.” 
ಎಂದು ಜಾಕಿ ನಮ್ಮೆಲ್ಲರನ್ನೂ ಒಂದು ಕಜೆಗೆ ತಳ್ಳಿ ಅವಳ ಬಳಿಗೆ 
ಹೋಗಿ ಸಮಾಧಾನಪಡಿಸಲು ಯತ್ನಿಸಿದನು. ಮಗುವನ್ನು ಆಕೆಯ 
ಮಡಿಲಿನಲ್ಲಿಟ್ಟು ಅದರ ಕೆನ್ನೆಯನ್ನು ತಾಯಿಯ ಕೆನ್ನೆಗೆ ಸೋಕಿಸಿದ 
ಕೂಡಲೆ ಆಕೆಗೆ ಚೈತನ್ಯ ಬಂತು. ಆನಂದದಿಂದ ಕೂಗಿಕೊಳ್ಳುತ್ತಾ 
ಮಗುವನ್ನು ಪದೇ ಪದೇ ಎದೆಗೆ ಅಪ್ಪಿಕೊಂಡಳು ಶತ್ರುಗಳೆಲ್ಲಾ 
ನಾಶವಾಗಿದ್ದರೆನ್ನುವುದು ಅವಳ ಮನಸ್ಸಿಗೆ ಇನ್ನೂ ನಾಟರಲಿಲ್ಲವೇನೊ. 
ಒಂದು ನಿಮಿಷವಾದ ಮೇಲೆ ಏನೋ ನೆನಪು ಮಾಡಿಕೊಂಡವಳಂತೆ 
ತಟ್ಟನೆ ಎದ್ದು ಮಗುವಿನೊಡನೆ ಕಾಡಿನ ಕಡೆಗೆ ಓಡುವ ಯತ್ನ್ನ 
ಮಾಡಿದಳು, ಆದರೆ ಜಾಕಿ" ಇನ್ನೇನೂ ಭಯವಿಲ್ಲ ನಾವೆಲ್ಲರೂ 
ಸ್ಪೇಹಿತರು 3 ಎನ್ನುವಂತೆ ಸನ್ನೆಮಾಡಿ ಆಕೆಗೆ ಧೈರ್ಯ ಕೊಟ್ಟಿನು. 

“ ರೋವರ್‌, ಪೀಟರ್‌, ನೀವಿಬ್ಬರೂ ಇವರನ್ನೆಲ್ಲಾ ಕರೆದು 
ಕೊಂಡು ಬನ್ನಿ. ಗುಡಿಸಲ ಬಳಿಗೆ ಹೋಗೋಣ. ಈ ಬಡನಾಯಿಗಳು 
ಬಹೆಳ ಹೆಸಿದಿರಬೇಕು. ಅವರಿಗೆ ಏನಾದರೊ ಆಹಾರ ಕೊಡೋಣ.” 
ಎಂದು ಹೇಳಿ ನಾಯಕನ ಕೈಹಿಡಿದುಕೊಂಡು ಹೊರಟನು. 

ಹತ್ತು ನಿಮಿಷಗಳಲ್ಲೇ ನಮ್ಮ ಗುಡಿಸಲನ್ನು ತಲಪಿ ಕಿರಾತರೆಲ್ಲ 
ರನ್ನೂ ಅದರ ಮುಂದೆ ಅರ್ಧಚಂದ್ರಾಕಾರವಾಗಿ ಕೂರಿಸಿ ಅವರ 
ಮುಂದೆ ಗೆಣಸು, ಬಾರೊ, ತೆಂಗಿನಕಾಯಿ, ಮೀನು, ಹೆಣ್ಣುಗಳು 
ಮುಂತಾದ್ದನ್ನು ತಂದಿಟ್ಟಿವು. ಅವರಿಗೆ ಈ ಬಗೆಯ ಆಹಾರ ಚೆನ್ನಾಗಿ 
ಅಭ್ಯಾಸವಾಗಿದ್ದಿರಬೇಕು. ಎಲ್ಲರೂ ಬಹಳೆ ಸಂತೋಷದಿಂದ ಊಟ 
ಮಾಡಿ ಹಸನ್ಮುಖಿಗಳಾಗಿ ಕುಳಿತರು. 

ಎಲ್ಲರಿಗೂ ಬಹಳ ಆಯಾಸನಾಗಿದ್ದರಿಂದ ಸೂರ್ಯ ಮುಳುಗು 
ತ್ತಿದ್ದ ಹಾಗೆಯೇ ಮಲಗಿದೆವು. ನನಗಂತೂ ಮಲಗಿದ ಕೂಡಲೇ 


2೦ ಹೆವಳದ ದ್ವೀಪ 


ನಿದ್ದೆ ಬಂತು. ನಮಗಿಂತಲೂ ಹೆಚ್ಚು ದಣಿದಿದ್ದ ಕಿರಾತರೂ ಬೇಗ 
ನಿದ್ದೆ ಮಾಡಿರಬೇಕು. ಎಷ್ಟು ಹೊತ್ತು ಮಲಗಿದ್ದೆವೋ ತಿಳಿಯದು. 
ನನಗೆ ಎಚ್ಚರವಾದಾಗ ಸೂರ್ಯನು ಆಗಲೇ ಅಂತರಿಕ್ಷದಲ್ಲಿ ಸ್ವಲ್ಪ 
ದೂರ ಪ್ರಯಾಣ ಮಾಡಿದ್ದನು. ನಾನು ಜಾಕಿಯನ್ನು ಎಬ್ಬಿಸಿದಾಗ 
ಅನನು ಸ್ವಲ್ಪ ಹೆದರಿದವನಂತೆ ನೆಗೆದನು. ಒಂದು ಕ್ಷಣವಾದ ಮೇಲೆ 
ಹಿಂದಿನ ದಿನದ ಘಟನೆಗಳನ್ನೆಲ್ಲಾ ಜ್ಞಾಸಸಿಕೊಂಡು ಪೀಟಿರೆನ್ನೂ 
ಎಬ್ಬಿಸಿದನು. 

“ ಏಳು, ಎಳ್ಳು ಬೆಳಗಿನ ತಿಂಡಿಯ ಯೋಚನೆಯೂ ಬೇಡವೆ? 
ಲೋ, ಪೀಟಿರ್‌, ಸೋಮಾರಿ, ಎಷ್ಟು ಹೊತ್ತೋ ಮೈಗಳ್ಳನಾಗಿ 
ಬಿದ್ದಿರುವುದು! ಚ 

ನೀಟರ್‌ ಕಣ್ಣು ಹೊಸಕಿಕೊಂಡು ಎದ್ದು ಮಂಕು ಮಂಕಾಗಿ 
ಸುತ್ತ ನೋಡಿದನು. 

“ ಎಲ ಎಲಾ, ಆಗಲೇ ನಾಳೆ ಬಂದು ಬಿಟ್ಟಿದೆ! ನಾನು ಇನ್ನೂ 
ಇವೊತ್ತು ಅಂದುಕೊಂಡಿದ್ದೆ! ” ಎನ್ನುವ ಹೊತ್ತಿಗೆ ಗುಡಿಸಲ ಮುಂದಿನ 
ಬಂಡೆಯ ಮೇಲೆ ಮಗುವನ್ನು ತೊಡೆಯಮೇಲೆ ಕೂರಿಸಿಕೊಂಡು 
ಹಣ್ಣು ತಿನ್ನುತ್ತಿದ್ದ ಕಿರಾತಿನಿ ಕಣ್ಣಿಗೆ ಬಿದ್ದಳು. " ನೀನೆಲ್ಲಿಂದ 
ವಕ್ರಿಸಿದೆ ಮಾರಾಯತಿ? ಯಾರು ಔತನ ಕೊಟ್ಟಿದ್ದರಮ್ಮ ನಿನಗೆ? 
ಪರವಾಯಿಲ್ಲ! ಸ್ವಂತ ಮನೇಲಿದ್ದ ಹಾಗೇ ನಿಸ್ಸಂಕೋಚವಾಗಿ ಫಲಾ 
ಹಾರಕ್ಕೆ ಕೂತುಬಿಟ್ಟದೀ * ಎಂದುಕೊಂಡು ಮೇಲಕ್ಕೆದ್ದನು. 

ಉಳಿದ ಕಿರಾತರೂ ಅಷ್ಟುಹೊತ್ತಿಗೆ ಎದ್ದರು. ಎಲ್ಲರಿಗೂ 
ತಿಂಡಿಯಾದ ಮೇಲೆ ನಾವು ಮತ್ತೆ ಅನರೊಡನೆ ಸನ್ನೆಯಿಂದ ಮಾತಾ 
ಡುವ ಪ್ರಯತ್ನ ಮಾಡಿದೆವು. ಆದರೆ ಅದರಿಂದ ಹೆಚ್ಚು ಪ್ರಯೋಜನ 
ವಾಗಲಿಲ್ಲ. ಜಾಕಿ ಸ್ವಲ್ಪ ಯೋಚನೆ ಮಾಡಿ ಒಂದು ಉಪಾಯ ಕಂಡು. 
ಹಿಡಿದನು. ನಾಯಕನೆದುರಿಗೆ ನಿಂತ್ಕು ತನ್ನ ಎದೆಯಮೇಲೆ ಕೈಯಿಟ್ಟು 
ಕೊಂಡು ಸ್ಪಷ್ಟವಾಗಿ ಮೂರು ಸಾರಿ “ ಜಾಕಿ, ಜಾಕಿ, ಜಾಕಿ,” ಎಂದು 
ಹೇಳಿ, ಆ ಮೇಲೆ ನನ್ನ ಕಡೆಗೂ ಸೀಟಿರಿನ ಕಡೆಗೂ ಕ್ಸ ತೋರಿಸಿ ನಮ್ಮ 
ಹೆಸರುಗಳನ್ನೂ ಹೇಳಿ ಪುನಃ ತನ್ನ ಕಡೆಗೇ ತೋರಿಸಿಕೊಂಡು « ಜಾಕಿ” 


ಕಿರಾತರನ್ನು ಸಾಗಕಳಿಸಿದ್ದು ೭೧ 
[) 


ಎಂದನು, ಅನಂತರ ನಾಯಕನ ಎದೆಯ ಮೇಲೆ ಕೈಯಿಟ್ಟು “ ನಿನ್ನ 
ಹೆಸರೇನು?” ಎನ್ನುವಂತೆ ಪ್ರಶ್ನೆಯ ಸನ್ನೆ ಮಾಡಿದನು. ಕಿರಾತನಿಗೆ 
ಜಾಕಿಯ ಉದ್ದೇಶ ಅರ್ಥವಾಯಿತು. “ ಟರಾರ, ಟರಾರ, ” ಎಂದು 
ಎರಡು ಸಲ ತನ್ನ ಹೆಸರು ಹೇಳಿದನು. ಜಾಕಿ ತಾನೂ ಅವನ 
ಹೆಸರನ್ನು « ಟರಾರ' ಎಂದು ಉಚ್ಚರಿಸಿದಾಗ ಅವನು ಬಹಳ 
ಸಂತೋಷದಿಂದ ತಲೆದೂಗಿ “ ಚಕ್‌” ಎಂದನು. ಅದನ್ನು ಕೇಳಿ 
ಪೀಟಿರ್‌ ಗಟ್ಟಿಯಾಗಿ ನಕ್ಕುಬಿಟ್ಟನು. ಆದರೆ ಜಾಕಿ ಅವನ ಕಡೆ 
ತಿರುಗಿ “ ಫೀಟರ್‌, ನನಗೆ ಈಗ ಬಂದಿರುವುದಕ್ಕಿಂತ ಹೆಚ್ಚು ಕೋಪ 
ತೋರಿಸಬೇಕಾಗಿದೆ. ನಿನಗೆ ಸ್ವಲ್ಪವೂ ಬುದ್ಧಿ ಯಿಲ್ಲ. ಅನನನ್ನು 
ಹಾಸ್ಯಮಾಡಿ ನಕ್ಕರೆ ಅವನು ಏನು ತಿಳಿದುಕೊಂಡಾನು! ಸುಮ್ಮನಿರು.” 
ಎಂದು ಗದರಿಸಬೇಕಾಯಿತು. ಅನಂತರ ಜಾಕಿ ನಮ್ಮ ಗುಡಿಸಲಿನ 
ಬಾಗಿಲ ಹತ್ತಿರ ಕುಳಿತಿದ್ದ ಎಣ್ಣೆಗೆಂಸಿನ ಹುಡುಗಿಯ ಕಡೆ ಬೆರಳು 
ತೋರಿಸಿ ಮತ್ತೆ ಪಶ್ನಾರ್ಥಕವಾದ ಸನ್ನೆ ಮಾಡಿದನು. ನಾಯಕ 
“ ಆವತಿ” ಎಂದನು. 

ಜಾಕಿ ತನ್ನ ಕೊಡಲಿಯನ್ನು ತೆಗೆದುಕೊಂಡು ಕಿರಾತರಿಗೆಲ್ಲಾ 
ತನ್ನನ್ನು ಹಿಂಬಾಲಿಸಬೇಕೆಂದು ಸನ್ನೆ ಮಾಡಿ, ಹಿಂದಿನ ಯುದ್ಧ 
ನಡೆದ ಸ್ಥಳಕ್ಕೆ ಹೋದನು. ನಮ್ಮ ಅತಿಥಿಗಳನ್ನು ಆದರಿಸುವ ಸಡ 
ಗರದಲ್ಲಿ ನಾವು ಕೈಕಾಲು ಕಟ್ಟಿ ಹಾಕಿದ್ದ ಬಂದಿಗಳ ವಿಷಯವೇ ಮರೆತು 
ಹೋಗಿತ್ತು. ಅವರೂ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ದಿರಬೇಕು. 
ಬಹಳ ಹಸಿದಿದ್ದರೆಂದು ಕಾಣುತ್ತದೆ; ನಾವು ಕೊಟ್ಟ ತಿಂಡಿಯನ್ನು 
ಆತುರದಿಂದ ಗವಗವನೆ ತಿಂದರು. 

ಆ ಮೇಲೆ ಜಾಕಿ ಮರಳಿನಲ್ಲಿ ಗುಂಡಿ ತೋಡುವುದಕ್ಕೆ ಮೊದಲು 
ಮಾಡಿದನು. ಒಂದೆರಡು ನಿಮಿಷ ಕೆಲಸಮಾಡಿದ ನಂತರ ಕಿರಾತರ 
ಕಡೆ ತಿರುಗಿ ಮೊದಲು ಯುದ್ಧದಲ್ಲಿ ಸತ್ತು ಬಿದ್ದಿದ್ದವರ ಹೆಣಗಳನ್ನೂ 
ಅನಂತರ ಗುಂಡಿಯನ್ನೂ ತೋರಿಸಿದನು. ಕಿರಾತರು ಅವನ ಅಭಿ 
ಪ್ರಾಯವನ್ನು ಕೂಡಲೆ ಅರ್ಥಮಾಡಿಕೊಂಡು ಅರ್ಥಫೆಂಟೆಯೊಳಗಾಗಿ 
ಹೆಣಗಳೆಲ್ಲಾ ಹಿಡಿಸುವಂತೆ ದೊಡ್ಡದಾಗಿ ಹಳ್ಳ ತೆಗೆದರು. ತಮ್ಮ ಶತ್ರು 


೭೨ ಹವಳದ ದ್ವೀಪ 


ಗಳನ್ನು ಹೊಳುವಾಗ ಅವರು ಯಾವ ವಿಧವಾದ ಮರ್ಯಾದೆಯನ್ನೂ 
ತೋರಿಸದೆ ಬೇಕಾಬಿಟ್ಟಿ ಯಾಗಿ ಹಳ್ಳದೊಳಕ್ಕೆ ಎಸೆದರು. ನಾವು ಎದು 
ರಿಗೆ ರಿಂತು ಆ ಕೆಲಸ ಮಾಡಿಸದಿದ್ದರೆ ಅವರು ಆ ವಿಷಯದಲ್ಲಿ 
ತೊಂದರೆಯನ್ನೆೇ ತೆಗೆದುಕೊಳ್ಳು ತ್ರಿರಲಿಲ್ಲ. ಕೊಳೆತು ಹೆದ್ದುಗಳ 
ಪಾಲಾಗಲೆಂದು ಶವಗಳನ್ನು ಹಾಗೇ ಬಿಟ್ಟು ಬಿಡುತ್ತಿದ್ದರು. ಹಳ 
ದಿಯ ಕೂದಲಿನ ನಾಯಕನನ್ನೇ ಕೊನೆಯಲ್ಲಿ ಹೂಳಿದರು. ಆ ಬಡ 
ಪಾಯಿ ಜಾಕಿಯ ಏಟಿನಿಂದ ಜ್ಞಾನ ತಪ್ಪಿ ಬಿದ್ದಿದ್ದನೇ ಹೊರತು ಸತ್ತಿ 
ರಲಿಲ್ಲ. ಆದರೆ ಯುದ್ಧ ನಡೆಯುತ್ತಿದ್ದಾಗ ಆವನು ಮೇಲನೇಳುವು 
ದನ್ನು ನೋಡಿ ಶತ್ರುಪಕ್ಷದವನೊಬ್ಬನು ಮತ್ತೊಂದು ಏಟುಕೊಟ್ಟು 
ಅವನನ್ನು ಕೊಂದುಹಾಕಿದನು. 

ಕಿರಾತರ ದೋಣಿ ಬಲವಾಗಿ ದಡಕ್ಕೆ ರಗಲಿದ್ದರಿಂದ ಸ್ವಲ್ಪ ಕೆಟ್ಟು 
ಹೋಗಿತ್ತು. ` ಅದನ್ನು ಸರಿಮಾಡುವುದಕ್ಕೈ ಮೂರುನಾಲ್ವು ದಿನ ಹಿಡಿ 
ಯಿತು. ಅದು ಸಿದ ವಾದಮೇಶಲೆ ನಾವೂ ಸಹಾಯ ಮಾಡಿ ಬಂದಿ 
ಗಳನ್ನು ದೋಣಿಗೆ ಸಾಗಿಸಿದ್ದಲ್ಲದೆ ಕರಾತರಿಗೆ ಒಂದೆರಡು ದಿನಕ್ಕೆ 
ಬೇಕಾಗುವಷ್ಟು ಆಹಾರ ಪದಾರ್ಥಗಳನ್ನೂ ಶೇಖರಿಸಿ ಅದನ್ನು ದೋಣಿ 
ಯಲ್ಲಿಟ್ಟೆವು. ಹೊರಡುವ ದಿನ ಟಿರಾರನು ನಮಗೆ ಏನೇನೋ ಸನ್ನೆ 
ಮಾಡಿ ಮಾತಾಡಿದನು. ನಾವು ಅವನ ಅರ್ಥವನ್ನು ಗೆ ಸಿಸುವುದಕ್ಕೆ 
ಬಹಳ ಹೊತ್ತು ಹಿಡಿಯಿತು. ನಾವೂ ಅವನ ಜೊತೆಯಲ್ಲೇ ಪ್ರಯಾಣ 
ಮಾಡಿ ಅವನ ದ್ವೀಪದಲ್ಲಿ ವಾಸಮಾಡಲೆಂದೇ ಅವನ ಮಾತಿನ 
ಸಾರಾಂಶ. ಅದರೆ ನಮಗೆ ನಮ್ಮ ದ್ವೀಪ ನ್ನು ಬಿಟ್ಟ, ಹೋಗುವ 
ಉದ್ದೇಶವಿರಲಿಲ್ಲವಾದ್ದರಿಂದ ತಲೆ ಅಲ್ಲಾ ಡಿಸಿಬಿಟ್ಟೆವ್ರ. ನಮ್ಮ ಗುರು 
ತಿಗಾಗಿ ಓಂದು ಮರದ ಚೂರಿನ ಮೇಲೆ ನಮ್ಮ ಹೆಸರುಗಳನ್ನು 
ಕೆತ್ತಿ ಕೊಟ್ಟಿ ವು. 

ನೀರಿನ ಬಳಿಗೆ ಬಂದ ಮೇಲೆ ನಾವು ಅವರೆಲ್ಲರೊಡನೆಯೂ 
ಕೈಕುಲುಕಿ ಸಾಗಕಳಿಸಿದೆವು. ಆದರೆ ಹೊರಡುವುದಕ್ಕೆ ಮುಂಚೆ ಟರಾ 
ರನು ಜಾಕಿಯ ಹತ್ತಿರ ಬಂದು ಅವನ ಮೂಗಿನ ಮೇಲೆ ತನ್ನ 
ಮೂಗನ್ನು ಉಜ್ಜಿ, ಅನಂತರ ನಮಗೂ ಹಾಗೇ ಮಾಡಿದನು. ನಮ್ಮ ಲ್ಲಿ 


ಆ 


ಕರಿಯಬಾವುಟಿದ ಹಡಗು ೭೩ 


ಕೈಕುಲುಕುವ ಪ ಪದ್ಧ ತಿಯಿರುವ ಹಾಗೆ ಅವರಲ್ಲಿ ಮೂಗು ಉಜ್ಜು ವ ಪದ್ಧ 
ತಿಯಿರಬೇಕು ಅದಕ್ಕೆ ಮರ್ಯಾಡೆ ಸಲ್ಲಿಸಬೇಕೆಂದು ನಾವೂ ಅವರೆಲ್ಲ 
ರೊಡನೆಯೂ ಡ್‌ ಉಜ್ಜಿದ್ದಾಯಿತು. ಎಲ್ಲರೂ ದೋಣಿಯಲ್ಲಿ 
ಕುಳಿತು ಹೊರಟರು, ನಾವು ದಡದಲ್ಲಿಯೇ ಕುಳಿತು ಒಂದು ಘೆಂಟಿಯ 
ಕಾಲ ದೋಣಿಯನ್ನೇ ನೋಡುತ್ತಿದ್ದೆವು. ಅಷ್ಟು ಹೊತ್ತಿಗೆ ಅದು 
ಕಣ್ಮರೆಯಾಯಿತು. ನಮ್ಮಂತೆಯೇ ಮನುಷ್ಯರಾದವರ ಸಹವಾಸ 
ದೊರಕಿದ್ದು ಮತ್ತೆ ಕಳೆದುಹೋಯಿತಲ್ಲ ಎಂದು ನಮ್ಮ ಮನಸ್ಸಿನಲ್ಲಿ ಆ 
ದಿನವೆಲ್ಲಾ ವ್ಯಸನ. 
೧೦ 
ಕರಿಯಬಾವುಟದ ಹಡಗು 

ಮತ್ತೆ ನಮ್ಮ ಜೀವನ ಎಂದಿನಂತೆ ಸಾಗಿತು. ಕಿರಾತರು 
ಹೊರಟು ಹೋದ ಮೇಲೆ ಎರಡು ಮೂರು ತಿಂಗಳು ಕಳೆದಿತ್ತು. ಒಂದು 
ದಿನ ಮಾನು ಹಿಡಿಯಲು ಹೋಗಬೇಕೆಂದು ಅವಾ ಜಾಡಿ ರಡು 
ಅದಕ್ಕೆ ಮುಂಚೆ ನಾನೂ ಜಾಕಿಯೂ ಸ್ತಾನ ಕ್ರೈ ಇಳಿದಿದ್ದೆವು. ಪೀಟಿರ್‌ 
ದಡದ ಮೇಲೆ ಕುಳಿತಿದ್ದನು. ಇದ್ದಕ್ಕಿದ್ದ ಹಾ ಸೆಯೇ ಅವನು ಮೇಲಕ್ಕೆ 
ನೆಗೆದು ಮನಸ್ವಿ ಕುಣಿದಾಡಿ ನಾವೂ ದದಕ್ಕೆ ಬರಬೇಕೆಂದು ಸನ್ನೆ 
ಮಾಡಿದನು. ನಾವಿಬ್ಬರೂ ಬೇಗ ಸೀರಿರಿಂದ "ಎದ್ದು ಬಂದೆವು. 

“ ಹಡಗು ಬರುತ್ತಾ ಇದೆ, ರೋವರ್‌, ಹಡಗು! ಅಲ್ಲಿ ನೋಡು 
ಜಾಕಿ, ನನ್ನ ಕೈಯಿನ ನೇರದಲ್ಲಿ, ಒಳಗಡಲಿನ ಬಾಗಿಲಿಗೆ ನೇರವಾಗಿ!” 
ಎಂದು ಪೀಟಿರ್‌ ಕೂಗಿದನು. 

ಜಾಕಿ ಸಮುದ್ರದ ಕಡೆ ನೋಡಿದ. 

“ ಹೌದು, ಪೀಟರ್‌, ಎರಡು ಕೂನೆ ಕಂಬಗಳಿರುವ ಹಾಗೆ 
ಕಾಣುತ್ತದೆ. ತಕ್ಕಮಟ್ಟಿಗೆ ದೊಡ್ಡ ಹಡಗೇ ಇರಬೇಕು.” 

ನಾವಿಬ್ಬರೂ ಬೇಗ ಬೇಗ ಬಟ್ಟೆಗಳನ್ನು ಹಾಕಿಕೊಂಡೆವು. ಆ 
ಹಡಗಿನ ಪಟಗಳು ಕಣ್ಣಿಗೆ ಬಿದ್ದೊಡನೆಯೇ ನಮ್ಮೆಲ್ಲರ ಮನಸ್ಸಿನಲ್ಲೂ 
ಕೋಲಾಹಲನೆದ್ದಿತು. ಹಡಗೇನಾದರೂ ನಮ್ಮ ದ್ವೀಪಕ್ಕೇ ಬಂದರೆ 


೭೪ ಹವಳದ ದ್ವೀಪ 


ಮತ್ತೆ ಮನುಷ್ಯರ ಮುಖವನ್ನು ಕಾಣಬಹುದು. ಹೆಡಗಿನ ಯಜ 
ಮಾನ ನಮ್ಮ ಮೇಲೆ ಕಥಿಕರಗೊಂಡು ನಮ್ಮನ್ನು ತಾನು ಹೋಗುವ 
ಬೇರೆ ಯಾವುದಾದರೂ ದ್ವೀಪಕ್ಕೆ ಕರೆದುಕೊಂಡು ಹೋದರೆ, ಅಲ್ಲಿಂದ 
ನಾವು ಇಂಗ್ಲೆಂಡಿಗೋ ಅಥವಾ ಯೂರೋಪಿನ ಇತರ ದೇಶಗಳಿಗೋ 
ಹೋಗುವ ಹಡಗುಗಳನ್ನು ಹಿಡಿಯಬಹುದು. ನಮ್ಮ ಊರು, ಮನೆ 
ಮಠ, ಬಂಧುಗಳು--ಎಲ್ಲವನ್ನೂ ಮತ್ತೆ ಕಾಣಬಹುದು. ಅಷ್ಟು 
ದಿನವೂ ನಮಗೆ ವಾಸಸ್ಥಾ ನವಾಗಿದ್ದ ಹವಳದ ದ್ವೀಪ ನಮಗೆ ಬಹಳ 
ಪ್ರಿಯವಾದದ್ದು, ನಿಜ. ಆದರೂ ಮತ್ತೆ ನಮ್ಮ ತಾಯ್ನಾಡಿನ ನೆನಪು 
ಬಂದೊಡನೆ ನಮ್ಮ ಈ ದ್ವೀಪದ ಸೌಂದರ್ಯ, ಅದರಲ್ಲಿ ನಾವು ಅನುಭವಿ 
ಸಿದ ಸುಖ, ಎಲ್ಲವೂ ಕ್ಷಣಮಾತ್ರದಲ್ಲಿ ಮರೆತು ಹೋದವು. ಯಾವ 
ಯೋಚನೆಯೂ ಇಲ್ಲದೆ ಅಲ್ಲಿಂದ ಬಿಟ್ಟು ಹೊರಡಲು ಸಿದ್ಧವಾದೆವು. 
ನಾವು ಸ್ನಾನಮಾಡುತ್ತಿದ್ದ ಜಾಗದಿಂದ ಬೇಗ ಬೇಗ ಓಡಿಹೋಗಿ 
ನೀರಿನ ದಡದಲ್ಲಿದ್ದ ಎತ್ತರವಾದ ಬಂಡೆಯ ಮೇಲೆ ಹಡಗು ಬರುವು 
ದನ್ನೇ ಕಾಯುತ್ತಾ ನಿಂತೆವು. ಬಲವಾದ ಗಾಳಿ ಬೀಸುತ್ತಿದ್ದುದರಿಂದ 
ಹಡಗು ವೇಗದಿಂದ ನಮ್ಮ ದ್ವೀಪದ ಕಡೆಗೆ ನೇರವಾಗಿ ಬರುತ್ತಿತ್ತು. 
ಸುಮಾರು ಒಂದು ಘಂಟಿಯಾಗುವ ಹೊತ್ತಿಗೆ ಹಡಗು ಬಂಡೆಯ 
ಸಾಲಿನ ಬಳಿಗೆ ಬಂದು ನಿಂತಿತು. ನಾವಿಕರೆಲ್ಲರೂ ಮೇಲಟ್ಟದಲ್ಲಿ 
ನಿಂತು ದ್ವೀಪದ ದಡವನ್ನು ಪರೀಕ್ಷಿಸುತ್ತಿದ್ದರು. ನಾವು ಕಾದಿರುವುದು 
ಅವರಿಗೇನು ಗೊತ್ತು! ಅವರು ದ್ವೀಪದಲ್ಲಿ ಇಳಿಯದೇ ಹೊರಟು 
ಹೋಗಬಹುದೆಂದು ಹೆದರಿ ನಾವು ಕೈಯಲ್ಲಿ ಬಟ್ಟೆಗಳನ್ನು ಹಿಡಿದು 
ಬಾವುಟದಂತೆ ಬೀಸಿದೆವು. ಅವರು ಆಗ ನಮ್ಮನ್ನು ಕಂಡಿರಬೇಕು. 
ನಾವಿಕರು ಮೇಲಟ್ಟದ ಮೇಲೆ ಓಡಾಡಿ ಒಂದು ದೋಣಿಯನ್ನು ನೀರಿಗೆ 
ಬಿಡುವ ಪ್ರಯತ್ನ ಮಾಡುತ್ತಿದ್ದರು. ದ್ವೀಪದಲ್ಲಿ ಇಳಿಯುತ್ತಾರೆನ್ನುವು 
ದೇನೋ ನಿಶ್ಚಯವಾದ ಹಾಗಾಯಿತು. ದೋಣಿಯನ್ನು ಇಳಿಸುವ 
ಮುಂಚೆ ಅವರು ಧ್ವಜಸ್ತಂಭಕ್ಕೆ ತಮ್ಮ ಬಾವುಟಿವನ್ನೇರಿಸಿದರು. ಹಡಗಿನ 
ಪಕ್ಕದಲ್ಲಿ ಹೊಗೆ ಕಾಣಿಸಿತು. ಇದೇನಿರಬಹುದು ಅನ್ನುವುದರೊಳಗೆ 
ಒಂದು ಗುಂಡು ಹಾರಿ ಪೊದೆಗಳನ್ನು ತೂರಿಕೊಂಡು ದಾರಿಯಲ್ಲಿದ್ದ 


ಕರಿಯಬಾವುಟದ ಹಡಗು ೭೫: 


ತೆಂಗಿನಮರನನ್ನು ಉರುಳಿಸಿ, ನಮ್ಮ ಹತ್ತಿರದಲ್ಲೇ ಬಂಡೆಗೆ ತಗಲಿ 
ಚೂರು ಚೂರಾಗಿ ಒಡೆದು ಹೋಯಿತು. ನಮಗೆ ಈ ವಿಚಿತ್ರದ ನಡ 
ವಳಿಕೆಯನ್ನು ಕಂಡು ಆಶ್ಚರ್ಯವೂ ಭಯವೂ ಆಯಿತು. ಹಡಗಿನ 
ಮೇಲೆ ಹಾರಾಡುತ್ತಿದ್ದ ಬಾವುಟದ ಕಡೆಗೆ ಕಣ್ಣು ಹೊರಳಿತು. ನೋಡಿದರೆ 
ಅದು ಕರಿಯ ಬಾವುಟ, ಅದರ ಮೇಲಿದ್ದ ಚಿತ್ರ ತಲೆಬುರುಡೆ ಮತ್ತೆ 
ಪಕ್ಕೆಯ ಮೂಳೆಗಳು! ನಮ್ಮೆಲ್ಲರಿಗೂ ಭಯದಿಂದ ಮ್ಳ ಬೆವತು 
ಹೋಯಿತು. ಮೂವರ ಬಾಯಿಂದಲೂ ಒಂದೇ ಮಾತು ಹೊರಟತು. 
4 ಕಡಲುಗಳ್ಳರು [ಕ್ಕ 

ಅದು ಎಂಥ ಹಡಗು ಎಂದು ತಿಳಿಯುವವರೆಗೂ ನಾವು ಮರೆ 
ಯಾಗಿದ್ದಿದ್ದರೆ ಚೆನ್ನಾಗಿತ್ತು. ನಾವು ಬಟ್ಟಿಗಳನ್ನು ಬೀಸಿದ್ದು ಕಡಲು 
ಗಳ್ಳರಿಗೆ ಕಂಡಿತ್ತು. ನಮ್ಮ ಹುಚ್ಚುತನವೇ ನಮ್ಮನ್ನು ಅಪಾಯಕ್ಕೆ 
ಈಡುಮಾಡಿತು. ಆದರೆ ಜಾಕಿ ಎಂಥ ಕಷ್ಟ ಬಂದರೂ ಎದೆಗುಂದುವ 
ಸ್ವಭಾವದವನಲ್ಲ. “ ಏಳಿ, ನನ್ನ ಹಿಂದೆ ಬನ್ನಿ” ಎನ್ನುತ್ತ ಬಂಡೆಯಿಂದ 
ಕೆಳಕ್ಕೆ ನೆಗೆದು ಕಾಡನ್ನು ದಾಟ ಕಳ್ಳ ದಾರಿಯಿಂದ ನಮ್ಮನ್ನು ಬುಗ್ಗೆ 
ಬಂಡೆಯ ಬಳಿಗೆ ಕರೆದುಕೊಂಡು ಹೋದನು. ಬಹಳ ಜಾಗರೂಕತೆ 
ಯಿಂದ ಬಂಡೆಗಳ ಮರೆಯಲ್ಲೇ ನಡೆದು ಒಂದು ದೊಡ್ಡ ಬಂಡೆಯ 
ಹಿಂದೆ ಠಿಂತು ಹಡಗಿನ ಕಡೆ ಇಣಿಕಿನೋಡಿದೆವು. ಆಗಲೇ ದೋಣಿ 
ಯಲ್ಲಿ ಬಂದೂಕು ಮುಂತಾದ ಆಯುಧಗಳನ್ನು ಹಿಡಿದಿದ್ದ ನಾವಿಕರು 
ತುಂಬಿಕೊಂಡು ದ್ವೀಪದ ದಡಕ್ಕೆ ಬಂದಿದ್ದರು. ದೋಣಿಯು ದಡ 
ವನ್ನು ಮುಟ್ಟಿದ ಕೂಡಲೇ ಕಳ್ಳರು ನೆಲಕ್ಕೆ ದುಮುಕಿ ಎಲ್ಲರೂ ಒಂದೇ 
ಸಾಲಿನಲ್ಲಿ ನಮ್ಮ ಗುಡಿಸಿಲಿನ ಕಡೆಗೆ ನುಗ್ಗಿದರು. 

“ ನಾವು ಇನ್ನು ಗುಡಿಸಲಿಗೆ ಹೋಗುವುದಕ್ಕಾಗುವುದಿಲ್ಲ, ಅವರು 
ನಮ್ಮನ್ನು ಹಿಡಿಯುವುದಕ್ಕೆ ದ್ವೀಪನನ್ನೆಲ್ಲಾ ಹುಡುಕುತ್ತಾರೆ. ಆದ್ದ 
ರಿಂದ ನಾವು ಕಾಡಿನಲ್ಲಿ ಅವಿತುಕೊಳ್ಳುವುದು ಕಷ್ಟ. ಉಳಿದಿರುವುದು 
ಒಂದೇ ದಾರಿ. ವಜ್ರದ ಗುಹೆಯನ್ನು ಸೇರಿಕೊಳ್ಳ ಬೇಕು.” 

ಜಾಕಿಯ ಸಲಹೆಯೇನೋ ಒಳ್ಳೆಯದೇ, ಆದರೆ ಪೀಟರಿಗೆ 
ಮುಳುಗುವುದೆಂದಕೆ ಪ್ರಾಣಭಯ. 


2೬ ಹವಳದ ದ್ವೀಪ 


“ ವಜ್ರದ ಗುಹೆಯೆ? ಹಾಗಾದರೆ ನನ್ನ ಗತಿಯೇನಾಗಬೇಕು! 
ಹೆಸಿಫಿಕ್‌ ಸಾಗರದಲ್ಲಿರುವ ಕಳ್ಳರೆಲ್ಲಾ ನನ್ನನ್ನು ಅಟ್ಟಿ ಬಂದರೂ ನನ್ನಿಂದ 
ಮುಳುಗುವುದಕ್ಕಾಗುವುದಿಲ್ಲ! kd 

“ ಹಾಗಲ್ಲ, ಪೀಟರ್‌, ನೀನು ಸುಮ್ಮನಿದ್ದರೆ ಸಾಕು. ನಾವು 
ನಿನ್ನನ್ನು ಕರೆದುಕೊಂಡು ಹೋಗುತ್ತೇವೆ. ಆ ಕೆಲಸವನ್ನು ನಮಗೆ 
ಬಿಟ್ಟುಬಿಡು.” 

ನಾವು ಇಷ್ಟು ಮಾತಾಡುವುದರಲ್ಲಿ ಕಡಲುಗಳ್ಳರು ಗುಡಿಸಲಿನಲ್ಲಿ 
ಯಾರನ್ನೂ ಕಾಣದೆ ಅಲ್ಲಿಂದ ನಾಲ್ಕು ಕಡೆಗೂ ಹರಡಿಕೊಂಡು ಕಾಡು 
ತೀರಪ್ರದೇಶ, ಬಂಡೆಗಳು ಮುಂತಾದ ಕಡೆಗಳಲ್ಲೆಲ್ಲಾ ಹುಡುಕಾಡ 
ತೊಡಗಿದರು. ಒಬ್ಬ ಕಳ್ಳನಿಗೆ ನಾವು ಇದ್ದ ಸ್ಥಳ ಕಂಡಿರಬೇಕು. 
ಅನನು ನೇರವಾಗಿ ನಮ್ಮ ಕಡೆಗೇ ಓಡಿಬಂದನು. ಜಾಕಿಯೂ ನಾನೂ 
ಹೀಟಿರಿನ ಕೈಗಳನ್ನು ಹಿಡಿದುಕೊಂಡೆವು. 

« ಪೀಟಿರ್‌, ನೀನು ಆಲ್ಲಾಡದೆ ಸಮ್ಮ ನಿರು. ಇನ್ನು ತಡ 
ಮಾಡಿದರೆ ನಾವು ಯಾರೂ ಉಳಿಯುವ ಹಾಗಿಲ್ಲ.” 

ಹೀಟರ್‌ ಏನೂ ಉತ್ತರಕೊಡಲಿಲ್ಲ. ಆದರೆ ವಜ್ರದ ಗುಹೆ 
ಯಲ್ಲದೆ ನಮಗೆ ಬೇರೆ ದಾರಿಯಿಲ್ಲವೆಂದು ಅವನಿಗೆ ಮನವರಿಕೆ 
ಯಾಗಿತ್ತು. “ ಏನು ಕಪ್ಪ ಬಂದರೂ ಸಹಿಸಿಕೊಳ್ಳುತ್ತೇನೆ” ಎನ್ನುವ 
ಧೈರ್ಯವೂ ದೃಢನಿಶ್ಚಯವೂ ಅವನ ಮುಖದಲ್ಲಿ ಎದ್ದು ಕಾಣುತ್ತಿ 
ದ್ದುವು. ಅಷ್ಟು ಹೊತ್ತಿಗೆ ಕಡಲುಗಳ್ಳರಿಬ್ಬರು ನಾವು ಇದ್ದ ಬಂಡೆಗೆ 
ಕೆಲವು ಮಾರಿನಷ್ಟು ಹತ್ತಿರ ಬಂದಿದ್ದರು. ಒಂದು ಘೆಳಿಗೆ ನಮಗೂ 
ಅವರಿಗೂ ಮಧ್ಯೆ ಇದ್ದ ಬಂಡೆ ನಮ್ಮನ್ನು ಮರೆಮಾಡಿತು. ಆ ಕ್ಷಣದಲ್ಲೇ 
ನಾವು ಮೂವರೂ ದಡಕ್ಕೆ ಓಡಿ ಒಟ್ಟಿಗೆ ನೀರಿಗೆ ಧುಮುಕಿದೆವು. ಪೀಟಿರ್‌ 
ತನ್ನ ಭಯವನ್ನೆ ಲ್ಲಾ ಹೇಗೋ ಅದುಮಿ ಬಹಳ ಧೈರ್ಯದಿಂದ ನಡೆದು 
ಕೊಂಡು ಮರದ ತುಂಡಿನಂತೆ ಅಲ್ಲಾಡದೆ ಬಂದನು. ಒಂದು ನಿಮಿಷ 
ದೊಳಗಾಗಿ ಗುಹೆಯ ಹೊರದ್ವಾರವನ್ನು ದಾಟ ಒಳಭಾಗಕ್ಕೆ ಬಂದೆವು. 
ಹಿಂದೆ ಎಂದೂ ಅಷ್ಟುವೇಗವಾಗಿ ಗುಹೆಯನ್ನು ಸೇರಿರಲಿಲ್ಲ. 

ನೀರಿನಿಂದ ತಲೆಯೆತ್ತಿದ ಕೂಡಲೆ ಪೀಟರ್‌ ದೀರ್ಫಿವಾಗಿ 


ಕರಿಯಬಾವುಟಿದ ಹಡಗು ೭೭ 


ಉಸಿರೆಳೆದುಕೊಂಡನು ಎಲ್ಲರೂ ಬಂಡೆಯಮೇಲೆ ಹತ್ತಿ ಬಟ್ಟಿಗಳನ್ನು 
ಹಿಂಡಿ ಹರವಿಜಿವು. ಹಿಂಡೆಯೇ ಅಲ್ಲಿ ತಂದಿಟ್ಟಿದ್ದ ಪಂಜನ್ನು ಹುಡುಕಿ 
ಜಾಕಿ ಅದನ್ನು ಹತ್ತಿಸಿ ಬೆಳಕುಮಾಡಿದನು. ಪೀಟಿರ್‌ ಆ ಗುಹೆಯನ್ನು 
ಎಂದೂ ನೋಡಿರಲಿಲ್ಲವಷ್ಟೆ; ಈಗ ಅದರ ಸೌಂದರ್ಯವನ್ನು ನೋಡಿ 
ಬೆರಗಾಗಿ ಹೋದನು. 

ರಾತ್ರಿಯನ್ನು ಗುಹೆಯಲ್ಲೇ ಕಳೆಯುವುದಕ್ಕೆ ಬೇಕಾದ ಏರ್ಪಾಡು 
ಮಾಡಿಕೊಂಡೆವು. ಜಾಕಿಯೂ ನಾನೂ ಅನೇಕವೇಳೆ ಗುಹೆಗೆ ಬಂದು 
ಅಲ್ಲಿ ತಿಂಡಿ ತಿನ್ನುವ ಪದ್ಧತಿ. ಆದ್ದರಿಂದ ಬಂದಾಗೆಲ್ಲಾ ಏನಾದರೂ 
ತಿಂಡಿ ಪದಾರ್ಥಗಳನ್ನು ತಂದಿಟ್ಟು ಅಲ್ಲಿಯೇ ಒಂದು ಉಗ್ರಾಣಮಾಡಿ 
ಕೊಂಡಿದ್ದೆವು. ಕಿರಾತರು ದ್ವೀಪಕ್ಕೆ ಬಂದು ಹೋದಮೇಲೆ ನಮಗೆ 
ಶತ್ರುಗಳ ಭಯವೂ ಹೆಚ್ಚಿ, ನಾವು ಎಂದಾದರೂ ಆ ಗುಹೆಯಲ್ಲಿ ಅವಿತು 
ಕೊಳ್ಳ ಬೇಕಾಗಬಹುದೆಂದು ತೋರಿತ್ತು. ಆದ್ದರಿಂದ ಅದು ವಾಸಕ್ಕೆ 
ಯೋಗ್ಯವಾಗುವಂತೆ ಅನುಕೂಲಗಳನ್ನು ಕಲ್ಪಿಸಿದ್ದೆವು. 

ತಿಂಡಿತಿನ್ನುತ್ತಾ ಬಹಳಹೊತ್ತು ಪಿಸುಮಾತಿನಲ್ಲೇ ಚರ್ಚೆಮಾಡಿ 
ದೆವು. ದನಿ ಸ್ವಲ್ಪ ದೊಡ್ಡ ದಾದರೂ ಎಲ್ಲಾ ಕಡೆಗಳಿಂದಲೂ ಮರುದನಿ 
ಹೊರಟು ಗುಹೆಯಲ್ಲೆಲ್ಲಾ ಶಬ್ದ ತುಂಬಿಹೋಗುತ್ತಿತ್ತು; ಆದ್ದರಿಂದ 
ಗಟ್ಟಿಯಾಗಿ ಮಾತಾಡುವುದಕ್ಕೆ ಧೈರ್ಯವೇ ಬರಲೊಲ್ಲದು. ಹೀಗೆಯೇ 
ಕೆಲವು ಘಂಟಿ ಕಳೆಯಿತು. ದ್ವಾರದಿಂದ ಬರುತ್ತಿದ್ದ ಮೊಬ್ಬೆಳಕು 
ಕಡಿಮೆಯಾಗುತ್ತಾ ಬಂದು ಕೊನೆಗೆ ಸಂಪೂರ್ಣ ಕತ್ತಲೆ ಕನಿಯಿತು. 
ರಾತ್ರಿಯಾಯಿತೆಂದು ತಿಳಿದು ನಾವು ಪಂಜನ್ನು ಆರಿಸಿ ಮಲಗಿದೆವು. 
ನಿದ್ರೆಯೇನೋ ಸುಖವಾಗಿ ಬಂತು. 

ಎಚ್ಚರವಾದಮೇಲೆ ನಾವು ಎಲ್ಲಿದ್ದೇವೆನ್ನು ವುದು ನೆನಪಿಗೆ ಬರ 
ಬೇಕಾದರೆ ಅರೆ ಫಿಮಿಷ ಹಿಡಿಯಿತು. ಗುಹೆಯ ಬಾಗಿಲಿನಿಂದ ಸ್ವಲ್ಪ 
ಬೆಳಕು ಕಾಣುತ್ತಿದ್ದುದರಿಂದ ಬೆಳಕುಹರಿದಿರಬೇಕೆಂದು ಗೊತ್ತಾಯಿತು. 
ಆದರೆ ಸೂರ್ಯ ಹುಟ್ಟಿ ಎಷ್ಟು ಹೊತ್ತಾಗಿರಬಹುದೆಂದು ಹೇಳುವು 
ದಕ್ಕಾಗುತ್ತಿರಲಿಲ್ಲ. ಕಡಲುಗಳ್ಳರು ಹೊರಟುಹೋದರೋ ಅಥವಾ ದ್ವೀಪ 
ದಲ್ಲಿಯೇ ಬಿಡಾರಮಾಡಿದ್ದರೋ ಎಂಬ ಶಂಕೆ ಬೇರೆ ಬಾಧಿಸುತ್ತಿತ್ತು. 


೭೮ ಹವಳದ ದ್ವೀಪ 


“ ರೋವರ್‌, ನಾನು ಮುಳುಗಿ ದ್ವೀಪಕ್ಕೆ ಹೋಗಿ ಅಲ್ಲಿಯ ಸ್ಥಿತಿ 
ಹೇಗಿದೆಯೋ ನೋಡಿಕೊಂಡು ಬರುತ್ತೇನೆ” ಎಂದು ಜಾಕಿ ಮೇಲೆದ್ದನು. 

“ ನೀನು ಹೋಗಬೇಡ, ಜಾಕಿ. ನಿನ್ನೆ ನೀನು ದಣಿದದ್ದೇ ಸಾಕು. 
ಸುಮ್ಮನೆ ವಿಶ್ರಾಂತಿ ತೆಗೆದುಕೊ. ನಾನೇ ಹೋಗಿ ಬರುತ್ತೇನೆ.” ಎಂದು 
ಹೇಳಿ ನೀರಿಗೆ ಧುಮುಕಿ ಬೇಗ ದ್ವೀಪವನ್ನು ಸೇರಿದೆ. ದಡ ಹತ್ತು 
ವಾಗ ಗಟ್ಟಿಯಾಗಿ ಉಸಿರುಬಿಟ್ಟಿರೆ ಎಲ್ಲಿ ಕಳ್ಳರ ಕೈಗೆ ಸಿಕ್ಕಿಬೀಳುವೆನೋ 
ಎಂದು ಜಾಗರೂಕನಾಗಿ ಬಂಡೆಗಳ ಮರೆಯಲ್ಲೇ ಹತ್ತಿ ಬಂದೆ. ಸುತ್ತ 
ಮುತ್ತ ಯಾರೂ ಕಾಣಲಿಲ್ಲ. ಸ್ವಲ್ಪ ಧೈರ್ಯ ತಂದುಕೊಂಡು ದೊಡ್ಡ 
ಬಂಡೆಯಮೇಲೆ ಹತ್ತಿ ಯಾರಿಗೂ ಕಾಣದಂತೆ ಅದರ ಮೇಲೆ ಮಲಗಿ 
ಕೊಂಡು ಮೆಲ್ಲನೆ ತಲೆಯೆತ್ತಿ ಸುತ್ತಲೂ ನೋಡಿದೆನು. ಕಡಲುಗಳ್ಳರು 
ಎಲ್ಲೂ ಕಣ್ಣಿಗೆ ಬೀಳಲಿಲ್ಲ. ಆದರೂ ಅವರು ಎಲ್ಲಿಯಾದರೂ ಅವಿತು 
ಕೊಂಡಿರಬಹುದೆಂಬ ಶಂಕೆಯಿಂದ ಜಾಗರೂಕನಾಗಿಯೇ ನಡೆದು 
ಕೊಂಡೆ. ಒಂದು ನಿನಿಷವಾದ ಮೇಲೆ ಸಮುದ್ರದ ಕಡೆ ತಿರುಗಿದೆ. 
ಕಳ್ಳರ ಹಡಗು ಹೊರಟುಹೋಗಿತ್ತು. ಭೂಮಿ ಆಕಾಶಗಳು ಕೂಡುವ 
ಸ್ಥಳದಲ್ಲಿ ಅದರ ಪಟಗಳು ಕಾಣುತ್ತಿದ್ದುವು. ಆನಂದದಿಂದ ಒಂದು 
ಕೂಗುಹಾಕಿ, ಕೂಡಲೇ ಗುಹೆಗೆ ಹೋಗಿ ಸ್ನೇಹಿತರಿಗೆ ಈ ಶುಭ ವರ್ತ 
ಮಾನ ಕೊಡಬೇಕೆಂದು ಒಂದು ಹೆಜ್ಜೆ ಮುಂದಿಟ್ಟಿ. ಕೂಡಲೆ ನಾನು 
ಕಂಡ ಹಡಗು ಕಡಲುಗಳ್ಳರದ್ದೋ ಅಥವಾ ಬೇರೆ ಯಾವುದಾದರೂ 
ಇರಬಹುದೋ ಎಂಬ ಸಂಶಯ ಬಂದು ಸ್ವಲ್ಪ ಮುಂಡೆ ಹೋಗಿ ಎಲ್ಲಾ 
ಕಡೆಗೂ ನೋಡಿದೆ. ದ್ವೀಪದ ಹತ್ತಿರದಲ್ಲೆಲ್ಲೂ ಹಡಗು ಕಾಣಿಸಲಿಲ್ಲ. 
ಮನಸ್ಸು ನಿರಾಳವಾಯಿತು. ದೊಡ್ಡ ನಿಟ್ಟುಸಿರುಬಿಟ್ಟು, 4 
ಕಡಲುಗಳ್ಳರು ಹೊರಟುಹೋದರು. ಸದ್ಯಕ್ಕೆ ಆ ರಾಕ್ಷಸರ ಕೈಗೆ ಸಿಕ್ಕದೆ 
ತಪ್ಪಿಸಿಕೊಂಡ ಹಾಗಾಯಿತು” ಎಂದೆನು. 

ನನ್ನ ಮಾತು ಮುಗಿಯುವುದರೊಳಗೇ ಹಿಂದಿನಿಂದ ಗಡುಸಾದ 
ದನಿಯೊಂದು ಕೇಳಿಬಂತು. “ನಿಜವೇ? ರಾಕ್ಷಸರ ಕೈಯಿಂದ 
ಪಾರಾಜಿಯಾ? ಈ ರಾಕ್ಷಸನಿಗೆ ಏನು ಉತ್ತರ ಹೇಳುತ್ತೀ?'' ಎನ್ನುತ್ತಾ 
ಯಾಕೋ ಒಬ್ಬರು ನನ್ನ ಹೆಗಲ ಮೇಲೆ ಕೈಹಾಕಿ ಅಲುಗಾಡದಂತೆ 


ಕರಿಯಬಾವುಟಿದ ಹಡಗು ೭೯ 


ನನ್ನನ್ನು ಭದ್ರವಾಗಿ ಹಿಡಿದರು. 

ಬೆಚ್ಚಿ ಬಿದ್ದು ಹಿಂದಿರುಗಿ ನೋಡಿದರೆ ನಿಜವಾಗಿ ರಾಕ್ಷಸನಂತೆ 
ಎತ್ತರವಾಗಿಯೂ ಕ್ರೂರಿಯಾಗಿಯೂ ಕಾಣುತ್ತಿದ್ದ ಕಳ್ಳನೊಬ್ಬನು 
ತಿರಸ್ಕಾರದಿಂದ ನಗುತ್ತ ನಿಂತಿದ್ದನು. ಅವನು ಬಿಳಿಯ ಜನಾಂಗದವ 
ನಾದರೂ ಬಹುಕಾಲ ಉಷ್ಣವಲಯದಲ್ಲೆ ತಿರುಗಿದ್ದರಿಂದ ಮುಖ ಸ್ವಲ್ಪ 
ಕಂದುಬಣ್ಣಕ್ಕೆ ತಿರುಗಿತ್ತು. ಸಾಧಾರಣವಾಗಿ ನಾವಿಕರು ಧರಿಸುವ 
ಉಡುಪನ್ನೇ ಹಾಕಿಕೊಂಡು ಸೊಂಟಕ್ಕೆ ಬೆಲೆಬಾಳುವ ರೇಷ್ಮೆಯ ವಸ್ತ್ರ 
ವನ್ನು ಸುತ್ತಿದ್ದನು. ಸೊಂಟದಿಂದ ಒಂದು ಕತ್ತಿಯೂ ಎರಡು ಜೊತೆ 
ಪಿಸ್ತೂಲುಗಳೂ ತೂಗುಬಿದ್ದಿದ್ದವು. ಆವನ ಗಡ್ಡ, ಮಿಸಾಸ್ಕೆ ಗುಂಗುರು 
ಗುಂಗುರಾಗಿದ್ದ ತಲೆಗೂದಲು--ಎಲ್ಲವೂ ಸ್ವಲ್ಪ ಮಟ್ಟಿಗೆ ನರೆತಿದ್ದವು. 

ಮತ್ತಷ್ಟು ಭದ್ರವಾಗಿ ನನ್ನನ್ನು ಹಡಿದು, ಅಣಕಿಸುವವನಂತೆ 
ನಗುತ್ತಾ “ ಏನೋ ಬಚ್ಚ, ರಾಕ್ಷಸರ ಕೈಯಿಂದ ಪಾರಾಡೆಯಲ್ಲವೆ ! 
ಇರಲಿ, ನೋಡೋಣ, ಅಲ್ಲಿ ನೋಡು, ಯಾರು ಬರುತ್ತಿದ್ದಾರೆ!” 
ಎಂದು ಒಂದು ಸಿಳ್ಳು ಹಾಕಿದನು. ಅದಕ್ಕೆ ಉತ್ತರವಾಗಿ ತಕ್ಷಣವೇ 
ಮತ್ತೊಂದು ಸಿಳ್ಳು ಬಂತು. ಸಣ್ಣ ಕೊಲ್ಲಿಯೊಂದರಲ್ಲಿ ಬಚ್ಚಿಟ್ಟಿದ್ದ 
ದೋಣಿಯನ್ನು ಯಾರೋ ನಡೆಸಿಕೊಂಡು ಬಂದರು. 

“ ಎಲೋ ಕುನ್ನಿ, ಹೋಗಿ ಸ್ವಲ್ಪ ಸೌದೆ ತಂದು ಈ ಬಂಡೆಯ 
ಮೇಲೆ ಬೆಂಕಿ ಹತ್ತಿಸು. ಜೋಕೆ, ಓಡಿಹೋಗುವದಕ್ಕೇನಾದರೂ 
ಪ್ರಯತ್ನ ಸಟ್ಟಕೆ ನಿನ್ನನ್ನು ತಡೆಯುವುದಕ್ಕೆ ಜವಾನ ಹಿಂದೆಯೇ ಬರು 
ತ್ತಾನೆ.'' ಎಂದು ತನ್ನ ಸಿಸ್ತೂಲನ್ನು ತೋರಿಸಿದನು. 

ಬೇಗ ಬೆಂಕಿಯನ್ನು ಹತ್ತಿಸಿದೆ. ಅದರ ಹೊಗೆ ಆಕಾಶಕ್ಕೆ ಏರಿದ 
ಒಂದೆರಡು ನಿಮಿಷಗಳಲ್ಲಿಯೇ ಸಮುದ್ರದಿಂದ ಗುಂಡುಹಾರಿಸಿದ ಸದ್ದು 
ಕೇಳಿಸಿತು. ಕಾಲು ಘಂಟಿಯೊಳಗಾಗಿ ಹಡಗು ಮತ್ತೆ ದ್ವೀಪದ ಕಡೆಗೇ 
ಬರುತ್ತಿದ್ದುದನ್ನು ಕಂಡೆ. ಕಡಲುಗಳ್ಳರು ಹೂಡಿದ್ದ ಉಪಾಯ ಈಗ 
ಅರ್ಥವಾಯಿತು. ಇಬ್ಬರನ್ನು ಮಾತ್ರ ದ್ವೀಪದಲ್ಲಿ ಬಿಟ್ಟು ಹಡಗನ್ನು 
ನಡೆಸಿಕೊಂಡು ಹೋಗಿದ್ದರು. ಬೆಂಕಿಯ ಹೊಗೆ ಕಂಡಮೇಲೆ ನಾನು 
ಸಿಕ್ಕಿ ಬಿದ್ದೆ ನೆಂದು ಹಡಗಿನವರಿಗೆ ಗೊತ್ತಾಯಿತು. 


೮೦ ಹನಳದೆ ದ್ವೀಪ 


ಹೆಡಗು ಬಂದಮೇಲೆ ನಾವಿಕರೆಲ್ಲಾ ದಡಕ್ಕೆ ಹತ್ತಿ ಬಂದು 

ನನ್ನ ನ್ನು ಸೆಕೆಹಿಡಿದನನಿಗೆ ಸಲಾಮು ಮಾಡಿದರು. ಅವನೇ ಹಡಗಿನ. 

ಕ್ಯಾಪ್ಟ ನ್ದಾ ಗಿರಚೇಕು. ತಮ್ಮ ತಂತ್ರ ಫಲಿಸಿತೆಂದು ಅವರು ನನ್ನನ್ನು 
ಬಹಳ ಹಾಸ್ಯಮಾಡಿದರು. ಎಲ್ಲರೂ ಒರಟೊರಟಾಗಿ ಗಡ್ಡ ಬೆಳೆಸಿ 
ಹುಬ್ಬು ಗಂಟುಹಾಕಿಕೊಂಡಿದ್ದನರೇ, ಕ್ಯಾಪ್ಟನ್ಸಿನಂತೆಯೇ ಉಡುಪು 
ಹಾಕಿಕೊಂಡು ಪಿಸ್ತೂಲುಗಳನ್ನೂ ಕತ್ತಿಗಳನ್ನೂ ಇಟ್ಟು ಕೊಂಡಿದ್ದರು. 
ನೋಡಿದರೆ. ಎಂಥ ಹೀನ ಕೃತ್ಯಕ್ಕಾದರೂ ಹೇಸುವವ-:ಲ್ಲವೆಂದು 
ತೋರಿತು. 

“ ಇವನನ್ನು ತೆಗೆದುಕೊಂಡು ಹೋಗಿ ದೋಣಿಗೆ ಹಾಕಿ. ಜಾಗ್ರತೆ 
ಮಾಡಿ. ಗಾಳಿ ಜೋರಾಗುತ್ತಿದೆ.'' ಎಂದು ಕ್ಯಾಸ್ಟನ್ನನ ಅಪ್ಪಣೆ 
ಯಾಯಿತು. ಇಬ್ಬರು ನಾವಿಕರು ನನ್ನನ್ನು ಹೆಗಲಮೇಲೆ ಎತ್ತಿ ಸ 
ಬಂಡೆಗಳನ್ನ ಳಿದು 'ರೋಣಿಯೊಳಳ್ಕೆ ನನ್ನ ನ್ನು ಎಸೆದುಬಿಟ್ಟ ರು. ಬಿದ್ದ 
ಪೆಟ್ಟಿ ಸಿಂದಸ ಲ್ಪ ಹೊತ್ತು ನನಗೆ ಜ್ಞ್ಯಾನ ತಪ್ಪಿ CN ಮತ್ತೆ 
ತಿಳಿವು ಬದ ಸಲಿ ಮೊಣಕೈ ಊರಿಕೊಂಡು ಕತ್ತೆತ್ತಿ ನೋಡಿದೆ. 
ದೋಣಿ ಆಗಲೇ ಬಂಡೆಯ ಸಾಲನ್ನು ದಾಟ ಹಡಗಿನ ಪಕ್ಕಕ್ಕೆ 
ಬಂದಿತ್ತು. ಹಡಗು ಸಣ್ಣದಾದರೂ ವೇಗವಾಗಿ ಹೋಗುವಂತೆ ಕಟ್ಟಿದ್ದು. 
ಆದರೆ ಅದನ್ನು ಸಾವಧಾನವಾಗಿ ನೋಡುವಷ್ಟು ಸಮಯನಿಂಲಿಲ್ಲ. 
ನಾವಿಕನೊಬ್ಬ ನನ್ನನ್ನು ಬಲವಾಗಿ ಒದ್ದು “ ಏಳು, ಹಡಗನ್ನು ಹತ್ತ 
ಬೇಕು.'' ಎಂದನು. ಬೇಗ ಎದ್ದು ಎಲ್ಲರೊಡನೆ ನಾನೂ ಹೆಡಗನ್ನೇರಿದ 
ಮೇಲೆ ದೋಣಿಯನ್ನೂ ಎಳೆದುಕೊಂಡರು. ಹಡಗು ಹೊರಬತು. ಅಲೆ 
ಗಳನ್ನು ಸೀಳುತ್ತ ಹಡಗು ಮುಂದುವರಿದ ಹಾಗೆಲ್ಲಾ ಹವಳದ ದ್ವೀಪ 
ಹಿಂದಾಗುತ್ತ ಬಂತು. 

ಕ್ಯಾಪ್ಟನ್ನನ ಅಪ ಧೃ ಣೆಯಂತೆ ನಾನು ಅಟ್ಟದಿಂದ ಕೆಳಗಿಳಿಯ 
ಬೇಕಾಯಿತು. ಸಂಜೆಯ ಹೊತ್ತಿಗೆ ಕ್ಯಾಪ್ಟನ್‌ ನನ್ನೂ ಡನೆ ಮಾತಾಡ 
ಬೇಕೆಂದು ಹೇಳಿಕಳಿಸಿದನು. ಅವನ ಕೊಠಡಿ ಸಣ್ಣದು; ಹೆಚ್ಚು ಉಪ 
ಕರಣಗಳಿಲ್ಲದಿದ್ದರೂ ಅನುಕೂಲಕ್ಕೆ ಸಾಕಷ್ಟು ಇದ್ದವು. ತೊಲೆಯಿಂದ 
ಬೆಳ್ಳಿಯ ದೀಪವೊಂದು ತೂಗುಬಿದ್ದು ಕೋಣೆಯಲ್ಲಿ ಮೃದುವಾದ ಬೆಳ 


ಕರಿಯಬಾವುಟದೆ ಹಡಗು ೮೧ 


ಕನ್ನು ಹರಡಿತ್ತು. ಮೇಜಿನಮೇಲೆ ಪೆಸಿಫಿಕ್‌ಸಾಗರದ ಭೂಪಟವ 
ನಿಟ್ಟು ಕೊಂಡು ಪರೀಕ್ಷಿಸುತ್ತಾ ಕ್ಯಾಪ್ಪ ಸ್ಟನ್‌ ತನ್ನ ಸ್ಟೂಲಿನ ಮೇಲೆ 
ಕೂತಿದ್ದ ನು. ನಾನು ಪ್ರವೇಶಿಸಿದಾಗ ಕತ್ತೆತ್ತಿ ನೋಡಿ ನನ್ನನ್ನು 
ಕುಳಿತುಕೊಳ್ಳ ಹೇಳಿದನು. ಧ್ವನಿಯಲ್ಲಿ ಕೋಸವಾಗಲಿ ತಿರಸ್ಕಾರವಾಗಲಿ 
ಕಾಣಲಿಲ್ಲ. ಕೈಯಲ್ಲಿದ್ದ ಸೀಸದಕಡ್ಡಿಯನ್ನು ಮೇಜಿನಮೇಲೆ ಇಟ್ಟು, 
ಎದ್ದು ಒಂದು ಸಾರಿ ಮೈಮುರಿದು ಕೋಣೆಯ ಮೂಲೆಯಲ್ಲಿದ್ದ 
ಸೋಫಾದ ಮೇಲೆ ಕಾಲುನೀಡಿ ಕುಳಿತುಕೊಂಡನು. 

“ ನಿನ್ನ ಹೆಸರೇನು, ಮಗು? '' 

4 ರಾಲ್ಫ್‌ ರೋವರ್‌. 

6 ನಿನ್ನ ಊರು ಯಾವುದು? ಆ ದ್ವೀಪಕ್ಕೆ ಬಂದದ್ದು `ಹೇಗೆ? 
ನಿನ್ನ ಜೊತೆಯಲ್ಲಿ ಎಷ್ಟು ಜನ ಇದ್ದರು? '' 

ನಾನು ಇಂಗ್ಲೆಂಡು ಬಿಟ್ಟ ದಿನದಿಂದ ಕ್ಯಾಪ್ಟನ್ನನ ಕೈಗೆ ಸಿಕ್ಕುವ 
ವರಿಗೂ ನಮ್ಮ ಕಥೆಯನ್ನೆಲ್ಲಾ ಹೇಳಿದೆ. ಆದರೆ ವಜ್ರದ ಗುಹೆಯ 
ವಿಷಯ ಮಾತ್ರ ಒಂದು ಮಾತೂ ಆಡಲಿಲ್ಲ. 

“ ನಿನ್ನ ಸ್ನೇಹಿತರು ಎಲ್ಲಿದಾರೆ?'' 

1 ಅದನ್ನು ಗ ಹೇಳುವುದಿಲ್ಲ.'' 

€6 ಏಕೆ? ಬ್ಯ 23 

“ ನೀವು ಕಡಲುಗಳ್ಳರು ; ಅವರಿರುವ ಸ್ಥಳ ಗೊತ್ತಾದರೆ ನನ್ನನ್ನು 
ಹಿಡಿದ ಹಾಗೇ ಅವರನ್ನೂ ಹಿಡಿಯುತ್ತೀರಿ.'' 

ಕ್ಯಾಪ್ಟನ್‌ ಸ್ವಲ್ಪ ನಕ್ಕನು. “ ನಾವು ಕಡಲುಗಳ್ಳ ರೆಂದು ಹೇಳಿ 
ದವರು ಯಾರು?” 

“ ನಿಮ್ಮ ಹಡಗಿನ ಮೇಲಿರುವ ಕರಿಯ ಬಾವುಟ.” 

“ ಅಷ್ಟೇ ತಾನೆ? ಕರಿಯ ಬಾವುಟ ಹಾರಿಸಿದ ಮಾತ್ರಕ್ಕೆ ನಾವು 
ಕಡಲುಗಳ್ಳ ರವೆ? ನಮ್ಮ ನಾವಿಕರು ಒಂದೊಂದು ವೇಕ್‌ ಹಾಸ್ಯ 
ಕ್ಕಾಗಿ ಇಯ ಬಾವುಟ ಹಾರಿಸಿ ಜನರನ್ನು ಹೆದರಿಸುವುದುಂಟು, 
ಅದರಿಂದ ಕೆಡಕೇನೂ ಆಗಿಲ್ಲವಾದ್ದರಿಂದ ಹಾರಿಸಿಕೊಳ್ಳ ಕೆಂದು ನಾನು 
ಸುಮ್ಮನೆ ಬಿಟ್ಟಿ ದೇನೆ. ನಾನು ಕಳ್ಳ ನಲ್ಲ ರೋವರ್‌” ನ್ಯಾಯವಾದ 

6 


೪೨ ಹವಳದ ದ್ವೀಪ 


ರೀತಿಯಲ್ಲಿ ವ್ಯಾಪಾರ ಮಾಡುವುದೇ ನನ್ನ ಕಸಬು. ಫೀಜೀ ದ್ವೀಪ 
ಗಳಲ್ಲಿ ಗಂಧದ ಮರದ ನ್ಯಾಪಾರನನ್ಸಿಟ್ಟುಕೊಂಡಿಡೇನೆ. ನೀನು ಸಭ್ಯ 
ನಾಗಿ ನಡೆದುಕೊಂಡು ನಮ್ಮ ಜೊತೆಗೆ ಬರುವುದಾದರೆ ನಿನ್ನನ್ನೂ 
ನಮ್ಮ ಕಂಪೆನಿಗೆ ಸೇರಿಸಿಕೊಂಡು ಬಂದ ಲಾಭದಲ್ಲಿ ನಿನಗೂ ಒಂದು 
ಭಾಗ ಕೊಡುತ್ತೇವೆ. ಹಡಗಿನಲ್ಲಿ ದಿನಚರಿ ಪುಸ್ತಕ ಬರೆಯುವುದು, 
ಆಗಿಂದಾಗ ದ್ವೀಪಗಳಲ್ಲಿ ಗಂಧದ ಮರ ಕಡಿಯುವಾಗ ಉಸ್ತುವಾರಿ 
ನೋಡಿಕೊಳ್ಳುವುದು ಮುಂತಾದ ಕೆಲಸಕ್ಕೆ ಪ್ರಾಮಾಣಿಕರಾದನರು 
ಯಾರಾದರೂ ಬೇಕಾಗಿದೆ. ಏನು ಹೇಳುತ್ತಿ, ರೋವರ್‌? ನೀನೂ 
ಗಂಧದ ವ್ಯಾಪಾರಿಯಾಗಲು ಇಸ್ಟವಿದೆಯೆ ಗ 

ಅವನ ಪ್ರಶ್ನೆಗೆ ನೇರವಾಗಿ ಉತ್ತರಕೊಡದೆ ಅದಕ್ಕೆ ಪ್ರತಿಯಾಗಿ 
ನಾನೊಂದು ಪ್ರಶ್ನೆ ಕೇಳಿದೆ. 

“ ನೀವು ಹೇಳುವುದು ನಿಜವಾದರೆ, ನನ್ನನ್ನು ದ್ವೀಪದಿಂದ 
ಹಿಡಿದು ತಂದದ್ದೇಕೆ? ಈಗಲೂ ನನ್ನನ್ನು ಹಿಂದಕ್ಕೆ ಕರೆದುಕೊಂಡು 
ಹೋಗಿ ಬಿಡಬಹುದಲ್ಲ! ? 

ಕ್ಯಾಪ್ಟನ್‌ ಸ್ವಲ್ಪ ನಕ್ಕು, “ ಏನೋ ಕೋಪದಲ್ಲಿ ನಿನ್ನನ್ನು ಸೆಕಿ 
ಹಿಡಿದದ್ದಾಯಿತು. ಈಗ ಹಾಗೆ ಮಾಡಬಾರದಾಗಿತ್ತು ಎನ್ನಿಸುತ್ತಿದೆ. 
ನಿನ್ನನ್ನು ಮತ್ತೆ ಅಲ್ಲಿಯೇ ಬಿಡಬಹುದು, ಆದರೆ ಈಗಾಗಲೇ ದ್ವೀಸ 
ದಿಂದ ಬಹುದೂರ ಬಂದುಬಿಟ್ಟದೇವೆ. ಈ ಭೂಪಟವನ್ನು ನೋಡು ಇದೇ 
ನಿಮ್ಮು ದ್ವೀಪ, ಈಗ ನಾನಿರುವ ಜಾಗದಿಂದ ಕೊನೆಯ ಪಕ್ಷ ಐವತ್ತು 
ಮೈಲಿಯಾದರೂ ಆಗುತ್ತೆ. ನನ್ನ ನಾನಿಕರೂ ವ್ಯಾಪಾರದಲ್ಲಿ ಪಾಲುಗಾ 
ರರು. ಈಗ ಹಿಂದಿರುಗಿದರೆ ಅವರಿಗೆ ಅನ್ಯಾಯಮಾಡಿದ ಹಾಗಾಗುತ್ತೆ.” 

ಇದಕ್ಕೆ ನಾನೇನೂ ಉತ್ತರ ಹೇಳುವಂತಿರಲಿಲ್ಲ. ಸ್ವಲ್ಪ ಹೊತ್ತು 
ಮಾತು ನಡೆದ ಮೇಲೆ ನಾನೂ ಅವರ ಜೊತೆಗೆ ಸೇರುವುದಾಗಿ ಒಪ್ಪಿದೆ. 
ಆದರೆ ಯೂರೋಪಿಗೆ ಹೋಗುವ ಹಡಗು ಯಾವುದಾದರೂ ಸಿಕ್ಕಿದರೆ 
ನನ್ನನ್ನು ಅದರನ್ಲಿ ಕಳಿಸಿಕೊಡಬೇಕೆಂದು ಕೇಳಿಕೊಂಡೆ. 


ಕಡಲುಗಳ್ಳರ ಕೂಟದಲ್ಲಿ ೮೨ 


೧೧ 
ಕಡಲುಗಳ್ಳರ ಕೂಟದಲ್ಲಿ 


ಆ ಹಡಗಿನಲ್ಲಿದ್ದಾಗ ನನಗೂ ನಾವಿಕನೊಬ್ಬನಿಗೂ ಸ್ನೇಹ ಬೆಳೆ 
ಯಿತು. ಅವನ ಹೆಸರು ಬಿಲ್ಲಿ. ಜೀವಮಾನವೆಲ್ಲ ಒರಟು ಜನರ 
ಸಹವಾಸದಲ್ಲಿದ್ದು ಅನನ ನಡತೆ ಸ್ವಲ್ಪ ಒರಟಾಗಿದ್ದರೂ ಮನಸ್ಸು 
ಬಹಳ ಒಳ್ಳೆ ಯದು. ನನಗೆ ಕ್ಯಾಪ್ಟನ್ನನ ವಿಷಯದಲ್ಲಿ ಇನ್ನೂ 
ಸಂದೇಹವೇ ಇದ್ದದ್ದರಿಂದ ಒಂದು ದಿನ ಬಿಲ್ಲಿಯನ್ನು ಕೇಳಿದೆ. 

“ ಬಿಲ್ಲಿ ನಿಜವಾಗಿ ಹೇಳು, ಈ ಹಡಗಿನವರು ಕಡಲುಗಳ್ಳರೋ 
ಅಲ್ಲವೋ?” 

“ ಅಂದು ಕ್ಯಾಪ್ಟನ್‌ ಜೊತೆಯಲ್ಲಿ ಮಾತಾಡಿದೆಯಲ್ಲ, ಅವನೇನು 
ಹೇಳಿದ?” 

“ ತಾನು ಸಭ್ಯನಾದ ವ್ಯಾಸಾರಿಯೆಂದು ಹೇಳಿದ.” 

“ ನಿಜ. ಆದರೆ ಕಡಲುಗಳ್ಳ ನೂ ಹೌದು. ಅವನ ವ್ಯಾಪಾರ 
ವೆಲ್ಲಾ ಈ ದ್ವೀಪಗಳಲ್ಲಿರುವ ಕಾಡುಜನರೊಡನೆ. ಬಲಪ್ರಯೋಗ 
ಸಾಧ್ಯವಿಲ್ಲದೆ ಇದ್ದಾಗ ಅವರೊಡನೆ ವ್ಯಾಪಾರ ಮಾಡುತ್ತಾನೆ. ಆದರೆ 
ಅವರೊಡನೆ ಯುದ್ಧಮಾಡಿ ತನಗೆ ಬೇಕಾದ್ದನ್ನೆಲ್ಲ ಬಲವಂತವಾಗಿ 
ನಸೂಲು ಮಾಡುವುದೇ ಹೆಚ್ಚು. ಕಾಡುಜನರೊಡನೆ ವ್ಯವಹಾರ 
ಮಾಡುವಾಗ ನಮ್ಮ ಬಿಳಿಯ ಜನಾಂಗದವರು ಅನೇಕ ವೇಳೆ ಅಷ್ಟೇನೂ 
ಸಭ್ಯರಾಗಿ ನಡೆದುಕೊಳ್ಳುವುದಿಲ್ಲ. ಅವರಲ್ಲಿ ಹೇಗೋ ಹಾಗೇ 
ನಮ್ಮಲ್ಲಿಯೂ ಕೇಡಿಗಳು ಬೇಕಾದಹಾಗಿದ್ದಾರೆ. ನನ್ಮು ಕ್ಯಾಪ್ಟನ್‌ 
ನ್ಯಾಪಾರಿಯೂ ಹೌದು, ಕಳ್ಳ ನೂ ಹೌದು.” 

ಕೆಲವು ದಿನ ಪ್ರಯಾಣ ಮಾಡಿದಮೇಲೆ ಹುಲುಸಾಗಿ ಮರಗಳು 
ಬೆಳೆದಿದ್ದ ದ್ವೀಸವೊಂದರ ಬಳಿಗೆ ಬಂಡೆವು. ಅದು ಕಣ್ಣಿಗೆ ಬಿದ್ದಾಗ 
ಬಿಲ್ಲಿ ನನ್ನ ಮಗ್ಗುಲಲ್ಲೇ ಇದ್ದನು. 

“ ಆ ದ್ವೀಪವನ್ನು ನಾನು ಚಿನ್ನಾಗಿ ಬಲ್ಲೆ. ಅದರ ಹೆಸರು ಏನೊ.” 
ನಿಂದನು. 


ev ಹವಳದ ದ್ವೀಪ 


“ಹಾಗಾದರೆ ನೀನು ಅಲ್ಲಿ ಯಾವಾಗಲಾದರೂ ಇಳಿದಿರಬೇಕು?” 

“ ಎಷ್ಟೋ ಸಲ. ಈ ಹಡಗೂ ಎಷ್ಟೋ ಸಾರಿ ಇಲ್ಲಿಗೆ ಬಂದಿದೆ. 
ಏನೋ ದ್ವೀಪ ಶ್ರೀಗಂಧದ ಮರಕ್ಕೆ ಬಹಳ ಪ್ರಸಿದ್ಧಿ. ಇಲ್ಲಿಂದ ಹಡಗು 
ಗಟ್ಟಲೆ ಶ್ರೀಗಂಧದಮರವನ್ನು ಸಾಗಿಸಿದ್ದೇವೆ. ಇಲ್ಲಿಯ ಜನಸಂಖ್ಯೆ 
ಹೆಚ್ಚಾಗಿರುವುದರಿಂದ ಬಲವಂತವಾಗಿ ಏನನ್ನೂ ತೆಗೆದುಕೊಳ್ಳುವುದ 
ಕ್ಯಾಗುವುದಿಲ್ಲ ; ಸಾಧಾರಣವಾಗಿ ಪ್ರತಿಫಲ ಕೊಡಬೇಕಾಗುತ್ತೆ. ನಮ್ಮ 
ಕ್ಯಾಪ್ಟನ್‌ ಅನೇಕಸಾರಿ ಅವರಿಗೆ ಮೋಸಮಾಡಿದ್ದರಿಂದ ಇಲ್ಲಿಯ ಕಿರಾ 
ತರಿಗೆ ಅವನನ್ನು ಕಂಡರೆ ಆಗುವುದಿಲ್ಲ. ಕಳೆದ ಬಾರಿ ಇಲ್ಲಿಗೆ ಬಂದಿ 
ದ್ದಾಗ ನಮ್ಮ ನಾವಿಕರು ಬಹಳ ದುಷ್ಟತನ ತೋರಿಸಿದರು. ಕ್ಯಾಪ್ಟನ್‌ 
ಧೈರ್ಯಮಾಡಿ ಬಂದದ್ದೇ ನನಗೆ ಆಶ್ಚರ್ಯ. ಆದರೆ ಆ ಮನುಷ್ಯ 
ಪ್ರಪಂಚದಲ್ಲಿ ಯಾವುದಕ್ಕೂ ಹೆದರುವಂಥವನಲ್ಲ.'' 

ನಮ್ಮ'ದ್ವೀಪದಲ್ಲಿದ್ದ ಹಾಗೇ ಇಲ್ಲಿಯೂ ದ್ವೀಪದ ಸುತ್ತ ಬಂಡೆಯ 
ಸಾಲಿತ್ತು. ನಾವು ಅದರೊಳಗೆ ಪ್ರವೇಶಿಸಿ ಸುಮಾರು ಆರು ಆಳು 
ಉದ್ದವಿದ್ದ ಒಂದು ಸಣ್ಣ ಕೊಲ್ಲಿಯ ಬಳಿ ಲಂಗರು ಹಾಕಿದೆವು. ದಡದ 
ವರೆಗೂ ದಟ್ಟವಾದ ಕಾಡು ಬೆಳೆದಿತ್ತು. ಆ ಸ್ಥಳದಿಂದ ಅರ್ಧಮೈಲಿ 
ದೂರದಲ್ಲೇ ದ್ವೀಪವಾಸಿಗಳ ಮುಖ್ಯವಾದ ಹಳ್ಳಿ. ದೋಣಿಯನ್ನು 
ಇಳಿಸಬೇಕೆಂದು ಅಪ್ಪಣೆಮಾಡಿ ಕ್ಯಾಪ್ಟನ್‌ ನನ್ನನ್ನೂ ಜೊತೆಗೆ ಬರ 
ಹೇಳಿದನು. ಹಳ್ಳಿಗೆ ಹೊರಟಿ ನಮ್ಮ ಗುಂಪಿನಲ್ಲಿ ಆಯುಧಪಾಣಿಗಳಾದ 
ಹದಿನೈದು ಜನರಿದ್ದರು. ಯುದ್ಧಮಾಡುವ ಸಂಭವವೇನಾದರೂ 
ಒದಗೀತೆಂದು ಹಡಗಿನ ಮೇಲಟ್ಟಿ ದಲ್ಲಿದ್ದ ದೊಡ್ಡ ರಂಗಿಗೆ ಮದ್ದು 
ಗುಂಡು ತುಂಬಿ ಸಿದ್ಧಮಾಡಿಟ್ಟಿ ನು. 

4 ಹೊರಡಿ. ''ಎಂದು ಕ್ಯಾಪ್ಟನ್‌ ಅಪ್ಪಣೆ ಕೊಟ್ಟಿ ಕೂಡಲೆ ಹುಟ್ಟು 
ಗಳು ನೀರಿಗೆ ಬಿದ್ದುವು. ದೋಣಿ ನಾಲ್ಕೈದು ನಿಮಿಷಗಳಲ್ಲೇ ದಡ 
ವನ್ನು ಮುಟ್ಟಿತು. ನಮ್ಮ ಹೆಡಗು ಬರುವುದನ್ನು ಕಾಡುಜನರು 
ಮೊದಲೇ ನೋಡಿದ್ದರು. ದ್ವೀಪದ ಮುಖ್ಯ ನಾಯಕನಾದ ರೋಮಟನು 
ದಡದ ಬಳಿ ಸುಖಾಗಮನವನ್ನು ಬಯಸ್ಕಿ ಹಳ್ಳಿಗೆ ಕರೆದುಕೊಂಡು 
ಹೋಗಿ ತನ್ನ ಮನೆಯಲ್ಲಿ ಎಲ್ಲರನ್ನೂ ಚಾಪೆಯಮೇಲೆ ಕೂರಿಸಿದರು 


ಕಡಲುಗಳ್ಳರ ಕೂಟದಲ್ಲಿ ೮೫ 


ಕ್ಯಾಪ್ಟನ್‌ ಹಿಂದೆ ಅಲ್ಲಿಗೆ ಬಂದಿದ್ದಾಗ ಅವನಿಗೂ ರೋಮಟಿನಿಗೂ 
ಜಗಳವಾಗಿತ್ತು. ಆದರೂ ರೋಮಟ ಅಸಮಾಧಾನವನ್ನು ತೋರಿಸದೆ 
“ನಿಮ್ಮಂಥ ಸ್ನೇಹಿತರು ಮತ್ತೆ ಬಂದದ್ದರಿಂದ ಬಹಳ ಸಂತೋಷ 
ವಾಯಿತು. ಗಂಧದಮರ ಬೇಕಾದರೆ ತೆಗೆದುಕೊಳ್ಳ ಬಹುದು. ಮರ 
ಕಡಿಯುವುದಕ್ಕೆ ಸಹಾಯ ಬೇಕಾದರೆ ಒದಗಿಸುತ್ತೇನೆ.” ಎಂದು ಬಹಳ 
ಮರ್ಯಾದೆಯಿಂದ ಮಾತಾಡಿದನು. ಅನಂತರ ವ್ಯಾಪಾರದ ಷರತ್ತು 
ಗಳನ್ನು ಗೊತ್ತುಮಾಡಿಯಾಯಿತು. ಬಿಲ್ಲಿಗೆ ಅವರ ಭಾಸೆ ಚೆನ್ನಾಗಿ 
ಬರುತ್ತಿದ್ದುದರಿಂದ ಅವನು ಇವೆಲ್ಲವನ್ನೂ ನನಗೆ ವಿವರಿಸಿದನು. 

ನಾವು ಹಡಗಿಗೆ ಹಿಂತಿರುಗಿದಾಗ ರೋಮಟನೂ ಜೊತೆಯಲ್ಲೇ 
ಬಂದು, “ನಮ್ಮ ನೆರೆಯ ದ್ವೀಪದ ಮುಖ್ಯಸ್ಥನಾದ ಭಾರಿ ನಾಯಕ 
ನೊಬ್ಬ ಈಗ ನನ್ನ ಅತಿಥಿಯಾಗಿ ಬಂದಿದ್ದಾನೆ. ಅವನಿಗಾಗಿ ನಾಳೆ 
ದೊಡ್ಡ ಔತನ ಏರ್ಪಡಿಸಿದ್ದೇವೆ ನೀವು ಒಪ್ಪುವುದಾದರೆ ನಿಮಗೆ 
ಅವನ ಪರಿಚಯಮಾಡಿಕೊಡುತ್ತೇನೆ.” ಎಂದನು. ಕ್ಯಾಪ್ಟನ್ನನ ಒಪ್ಪಿಗೆ 
ಪಡೆದು ಆ ನಾಯಕನನ್ನು ಕರೆತರುವುದಕ್ಕೆ ತನ್ನ ದೋಣಿಯನ್ನು 
ಕಳಿಸಿದನು. 

ಹತ್ತು ನಿಮಿಷದಲ್ಲಿ ಆತನೊಡನೆ ದೋಣಿ ವಾಪಸು ಬಂತು. ಆ 
ನಾಯಕನ ರೂಪ ನೋಡುವುದಕ್ಕೆ ಬಹು ವಿಚಿತ್ರವಾಗಿತ್ತು. ಮುಖದಲ್ಲಿ 
ಅರ್ಧ ಭಾಗಕ್ಕೆ ಕೆಂಪುಬಣ್ಣ ಬಳಿದಿತ್ತು. ಉಳಿದ ಅರ್ಥಕ್ಕೆ ಹಳದಿಯ 
ಬಣ್ಣ, ಅದರ ಮೇಲೆ ಕರಿಯ ಬಣ್ಣದಲ್ಲಿ ಏನೇನೋ ಚಿತ್ರಗಳು, ಸ್ವಲ್ಪ 
ಹೊತ್ತು ಮಾತುಕಥೆ ನಡೆದ ಮೇಲೆ ಕಿರಾತನಾಯಕರಿಬ್ಬರೂ ಹೊರಟು 
ಹೋದರು. 

ಮಾರನೆಯ ದಿನ ನಮ್ಮ ನಾವಿಕರು ಮರ ಕಡಿಯುವುದಕ್ಕೆಂದು 
ಹೋದರು. ಕ್ಯಾಪ್ಟನ್‌ ಮಾತ್ರ ತೊಂದರೆಯೇನಾದರೂ ಬಂದರೆ 
ಎದುರಿಸುವುದಕ್ಕೆ ಸಿದ್ಧನಾಗಿ ಇಬ್ಬರು ನಾವಿಕರನ್ನು ಸಹಾಯಕ್ಕಿಟ್ಟು 
ಕೊಂಡು ಫಿರಂಗಿಯ ಹತ್ತಿರದಲ್ಲೇ ಕೂತಿದ್ದನು. ಗುಂಡು ಹೊಡೆದರೆ 
ನಾಯಕನ ಮನೆಗೆ ಸರಿಯಾಗಿ ಬೀಳುವಂತೆ ಫಿರಂಗಿಯನ್ನು ತಿರುಗಿಸಿ 
ಇಟ್ಟಿದ್ದರು. ದಡಕ್ಕೆ ಹೋದವರೆಲ್ಲರೂ ಎಂದಿನಂತೆ ಆಯುಧಗಳನ್ನು 


೪೬ ಹವಳದೆ ದ್ವೀಪ 


ತೆಗೆದುಕೊಂಡೇ ಹೋದರು. ನಾನೂ ಅವರ ಜೊತೆಯಲ್ಲೇ ಹೋದೆ. 

ಮಾರನೆಯ ದಿನವೂ ನಾನು ಮರ ಕಡಿಯುವವರ ಜೊತೆಯಲ್ಲಿ 
ದ್ವೀಪಕ್ಕೆ ಹೋಗಬೇಕಾಯಿತು. ಆ ದಿನ ರೋಮಟನು ತನ್ನ ಅತಿಥಿ 
ಯನ್ನು ಆದರಿಸುವುದಕ್ಕೆಂದು ಕರೆಯ ಬಳಿ ಈಜುವ ಪಂದ್ಯವನ್ನು 
ಏರ್ಪಡಿಸಿ ನಮ್ಮೆಲ್ಲರನ್ನೂ ನೋಡಲು ಕರೆದಿದ್ದನು. ನಾನೂ ಬಿಲ್ಲಿಯೂ 
ದಡದ ಬಳಿ ಹೋಗಿ ನಿಂತೆವು. ಸಾವಿರಾರು ಜನ ಕಿರಾತರು ಅಲ್ಲಿ 
ಪಂದ್ಯ ನೋಡಲು ನೆರೆದಿದ್ದರು. ಅದರಲ್ಲಿ ಭಾಗವಹಿಸುವವರೇ ಇನ್ನೂರು 
ಮುನ್ನೂರು ಜನರಿದ್ದರು. ಪ್ರತಿಯೊಬ್ಬನ ಕೈಯಲ್ಲೂ ಒಂದೊಂದು 
ಹಲಗೆ. ಸಮುದ್ರದಿಂದ ದೊಡ್ಡ ಅಲೆ ಬಂದು ದಡಕ್ಕೆ ಬಡಿದು ಹಿಂದಿ 
ರುಗುವ ಸಮಯವನ್ನೇ ಕಾಯುತ್ತಿದ್ದು, ಆ ಕ್ಷಣದಲ್ಲಿ ಎಲ್ಲರೂ ಕರಿ 
ಚುತ್ತ ಓಡಿ ಹೋಗಿ ನೀರಿಗೆ ಹಾರಿದರು. ನೊರಿ ನೊರೆಯಾಗಿ 
ಹಿಂದಿರುಗುತ್ತಿದ್ದ ಅಲೆ ಅವರೆಲ್ಲರನ್ನೂ ಸಮುದ್ರಕ್ಕೆ ಎಳೆದುಕೊಂಡು 
ಹೋಯಿತು. ದ್ವೀಪದ ಸುತ್ತ ಇದ್ದ ಬಂಡೆಯ ಸಾಲು ಆ ಸ್ಥಳದಲ್ಲಿ 
ದಡವನ್ನು ಮುಟ್ಟಿ ಕೊಂಡಿತ್ತು. ಆದ್ದರಿಂದ ಅಲೆಗಳು ದಡದವರೆಗೂ 
ಬಂದು ಭಯಂಕರವಾದ ಆರ್ಭಟದಿಂದ ಅಲ್ಲಿ ಒಡೆಯುವುವು. ಆ ದಿನ 
ಗಾಳಿ ಸ್ಪಲ್ಪ ಬಲವಾಗಿ ಬೀಸುತ್ತಿದ್ದುದರಿಂದ ಅಲೆಗಳು ಎಂದಿಗಿಂತ 
ದೊಡ್ಡವಾಗಿಯೇ ಏಳುತ್ತಿದ್ದವು. ಈಜುಗಾರರು ಅಲೆಗಳ ಮೇಲೆ 
ದೊಡ್ಡ ಕರಿಮಾನುಗಳಂತೆ ಬಹುದೂರ ತೇಲಿ ಹೋದರು. ಅನಂತರ 
ಎಲ್ಲರೂ ದಡದ ಕಡೆ ತಿರುಗಿ ಮತ್ತೊಂದು ಅಲೆ ಬರುವ ಸಮಯವನ್ನು 
ಕಾದು ಅದರ ತುದಿಯನ್ನೇರಿ, ತಮ್ಮ ಹಲಗೆಯ ಮೇಲೆ ಮೈಯಿಟ್ಟು 
ಆ ಬೆಟ್ಟಿದಂಥ ಅಲೆಯ ಮೇಲೆ ಉರುಳುರುಳಿ ದಡದ ಕಡೆಗೆ ತೇಲಿ 
ಬಂದರು. ನೋಡುತ್ತಿದ್ದವರೆಲ್ಲ ಗಟ್ಟಿಯಾಗಿ ಕಿರಿಚಿ ಅವರಿಗೆ ಉತ್ತೇ 
ಜನ ಕೊಡುತ್ತಿದ್ದರು. ಅಲೆ ದಡಕ್ಕೆ ಬಡಿಯುವ ಸಮಯದಲ್ಲಿ ಅವರೆ 
ಲ್ಲರೂ ಅದರ ನೆತ್ತಿಯಿಂದ ಹಿಂದಕ್ಕೆ ಜಾರಿಕೊಂಡು ಮತ್ತೆ ಅಲೆಯ 
ಜೊತೆಯಲ್ಲಿ ಹಿಂದಿರುಗುವರು. ಕೆಲವರು ಸಾಹಸಿಗಳು ಪ್ರಾಣದ 
ಮೇಲಿನ ಆಸೆಯನ್ನೇ ಬಿಟ್ಟು ಅಲೆ ದಡಕ್ಕೆ ಬಡಿಯುವಾಗಲೂ ಅದರೆ 
ನೆತ್ತಿಯ ಮೇಲೇ ಇದ್ದು ಕುದಿಯುವಂತಿದ್ದ ನೊರೆಯೊಡನೆ ಮರಳ 


ಕಡಲುಗಳ್ಳರೆ ಕೂಟದಲ್ಲಿ ೮೩ 


ಮೇಲೆ ಬಂದು ಬೀಳುವರು. 

ಇಂಥ ಉತ್ಸಾಹಿಗಳಲ್ಲೊ ಬೃನು ನಾನೂ ಬಿಲ್ಲಿಯೂ ನಿಂತಿದ್ದ ಸ್ಥಳ 
ದಲ್ಲಿಯೇ ಬಂದು ನಿಂತನು. ಕೂದಲು ಕಟ್ಟಿಕೊಂಡಿದ್ದ ರೀತಿ 
ಯನ್ನು ಕೋಡಿದರೆ ಅವನು ನಾಯಕ ವರ್ಗಕ್ಕೆ ಸೇರಿದವನೆಂದು 
ಕಾಣುತ್ತಿತ್ತು. ಅವನೇ ಹಿಂದಿನ ದಿನ ಹಡಗಿಗೆ ಬಂದಿದ್ದ ರೋಮಟಿನ 
ಅತಿಥಿಯೆಂದು ಗುರುತಿಸಿದೆ. ಬಹಳ ಹೊತ್ತು ನೀರಿನಲ್ಲಿದ್ದುದರಿಂದ 
ಅನನು ಮುಖಕ್ಕೆ ಬಳಿದುಕೊಡಿದ್ದ ಬಣ್ಣ ಮುಕ್ಕಾಲುಪಾಲು 
ಅಳಿಸಿಹೋಗಿತ್ತು. ಏದುತ್ತ ನೀರಿನಿಂದ ಎದ್ದಾಗ ನಾನು ಅವನ ಮುಖ 
ನೋಡಿದರೆ .ಟಿರಾರ! ಹವಳದ ದ್ವೀಪದಲ್ಲಿ ನಮ್ಮ ಸಹಾಯದಿಂದ 
ಬದುಕಿದವನು! ಅವನೂ ನನ್ನನ್ನು ಗುರುತಿಸಿ ಓಡಿಬಂದು ನನ್ನ 
ಮುಖ ಹಿಡಿದುಕೊಂಡು ಮೂಗು ಉಜ್ಜಿದ. ಅವನ ಮುಖದಲ್ಲಿದ್ದ 
ಒದ್ದೆ ಬಣ್ಣ ನನ್ನ ಮೂಗಿಗೂ ಸ್ವಲ್ಪ ಬಂತು. ಅನಂತರ ಟರಾರನಿಗೆ 
ನಾವು ಕ್ಸೈ ಕುಲುಕುತ್ತಿದ್ದದ್ದು ನೆನಪಾಯಿತು. ನನ್ನ ಕೈಗಳೆರಡನ್ನೂ 
ಹಿಡಿದು ಎಂಟು ಹತ್ತುಸಾರಿ ಕುಲುಕಿದ. 

ಬಿಲ್ಲಿಗೆ ಆಶ್ಚರ್ಯವಾಯಿತು. “ ಇದೇನು ರೋವರ್‌, ಇವನಿ 
ಗೇನೋ ನಿನ್ನಮೇಲೆ ಎಲ್ಲೂ ಇಲ್ಲದ ಸ್ನೇಹ ಹುಟ್ಟಿದ ಹಾಗೆ ಕಾಣುತ್ತೆ? 
ಅಥವಾ ನಿಮ್ಮಿಬ್ಬರಿಗೂ ಹಿಂದಿನ ಗುರುತೇನಾದರೂ ಇತ್ತೋ?” 

“ನಿಜ ಬಿಲ್ಲಿ. ನಾವು ಹಳೆಯ ಸ್ನೇಹಿತರು.” ಎಂದು ನಾನು 
ಹಿಂದಿನ ಕಥೆಯನ್ಸೆಲ್ಲಾ ಹೇಳಿದೆ. ಟರಾರ ತನ್ನ ಹಲಗೆಯನ್ನು ಎಸೆದು 
ಬಿಲ್ಲಿಯೊಡನೆ ಮಾತನಾಡಲು ಪ್ರಾರಂಭಿಸಿದ, ನಿಮಿಷ ನಿಮಿಷಕ್ಕೂ ನನ್ನ 
ಕಡೆ ಕೈತೋರಿಸುತ್ತಿದ್ದ. ಅವನು ಮಾತು ನಿಲ್ಲಿಸಿದಾಗ ನಾನು ಬಿಲ್ಲಿಗೆ 
“ಅವತಿ ಎಲ್ಲಿದ್ದಾಳೆ, ಕೇಳು” ಎಂದೆ. ಅವಳ ಹೆಸರನ್ನು ಕೇಳಿದೊಡನೆ 
ಟಿರಾರನ ಮುಖ ಗಂಟಕ್ಕಿಕೊಂಡಿತು. ಕೋಪದಿಂದ ಏನೋ ಹೇಳಿದ. 
ಅವಳನ್ನು ಯಾರಿಗೋ ಕೊಟ್ಟು ಮದುವೆ ಮಾಡಬೇಕೆಂದು ಟಿರಾರ 
ನಿಶ್ಚಯಿಸಿದ್ದ ನಂತೆ. ಆದರೆ ಅವಳು ಟರಾರನ ಶತ್ರುವಾದ ಇನ್ನೊಬ್ಬ 
ಯುವಕನಲ್ಲಿ ಮೋಹಗೊಂಡದ್ದರಿಂದ ಟರಾರನ ಮಾತಿಗೆ ಒಪ್ಪಲಿಲ್ಲ 
ವಂತೆ. ತಾನು ಮತ್ತೆ ತನ್ನ ದ್ವೀಪವನ್ನು ಸೇರುವುದರಲ್ಲಿ ಅವಳು ಮನಸ್ಸು 


ಆಆ ಹವಳದ ದ್ವೀಪ 


ಬದಲಾಯಿಸಿದರೆ ಸರಿ; ಇಲ್ಲದಿದ್ದರೆ ಅವಳನ್ನು ಕೊಂದು ಹಾಕಬೇಕೆಂದು 
ಸಿಶ್ಚಯಿಸಿದ್ದನಂತೆ. 

“ ಆವತಿ ಈಗ ಇಲ್ಲಿದ್ದಾಳೆಯೆ ಕೇಳು.” 

“ ಇಲ್ಲ. ಟಿರಾರನ ದ್ವೀಸದಲ್ಲೇ ಇದ್ದಾಳಂತೆ.” 

“ ಅದು ಇಲ್ಲಿಗೆ ಎಷ್ಟು ದೂರ? ಯಾವ ಕಡೆ ಇದಿ?” 

4 ದಕ್ಷಿಣಕ್ಕೆ, ಸುಮಾರು ಅರುವತ್ತು ಮೈಲಿ.” 

೧೨ 
ಕ್ಯಾಪ್ಟನ್ನನ ಸಭ್ಯ ವ್ಯಾಪಾರ 

ಇದಾದ ನಾಲ್ಕನೆಯ ದಿನ ಬೆಳಗ್ಗೆ ನನಗೆ ಆರೋಗ್ಯ ಸರಿಯಾಗಿ 
ರಲಿಲ್ಲ; ಸ್ವಲ್ಪ ಜ್ವರ ಬಂದಹಾಗಿತ್ತು. ಮರ ಕಡಿಯುವವರನ್ನು ಕಳುಹಿ 
ಸುವುದಕ್ಕೆ ಕ್ಯಾಪ್ಟನ್‌ ಮೇಲೆ ಬಂದಾಗ ನನಗೆ ಮೈ ಚೆನ್ನಾಗಿಲ್ಲವೆಂದೂ 
ಅವರೊಡನೆ ಹೋಗುವುದಕ್ಕಾಗುವುದಿಲ್ಲವೆಂದೂ ಹೇಳಿದೆ. ಆವನು 
ದುರುಗುಟ್ಟಿ ಕೊಂಡು ನೋಡಿ ಕೋಪದಿಂದ " ಅದೆಲ್ಲಾ ಆಗುವುದಿಲ್ಲ. 
ಎಲ್ಲರೂ ಹೋಗಲೇಬೇಕು.” ಎಂದನು. ಒಂದೆರಡು ದಿನದಿಂದ 
ಫಾ ಪನ್‌ ಎಲ್ಲರ ಮೇಲೂ ರೇಗಿ ಬೀಳುತ್ತಿದ್ದನು ಅವನಿಗೂ ರೋಮ 
ಟನಿಗೂ ಸ್ವಲ್ಪ ಅಸಮಾಧಾನ ಬಂದು ರೋಮಟ “ ಹೆಚ್ಚು ಮಾತಾಡಿ 
ದರೆ ಒಂದು ಸಾವಿರ ಜನ ಯೋಧರನ್ನು ಕಳಿಸಿ ನಿಮ್ಮ ಹೆಡಗನ್ನು 
ಸುಟ್ಟು ಬಿಡುತ್ತೇನೆ.” ಎಂದಿದ್ದ ನಂತೆ. 

ಸ ದಿನ ಸಂಜೆ ಕ್ಯಾಪ್ಟ ನ್ನ ನೂ ಅವನ ಕೈಕೆಳಗಿನ ಅಧಿಕಾರಿಯೂ 
ಮೆಲ್ಲನೆ ಏನೋ ಮಾತಾಡು? ದ್ದರು. ಟಕೆ ಅವರ ಕೋಣೆಯ 
ಬಾಗಿಲು ತೆಗೆದಿದ್ದುದರಿಂದ ನನಗೆ ಪ್ರತಿಯೊಂದು ಶಬ್ದವೂ ಸ್ಪಷ್ಟವಾಗಿ 
ಕೇಳುತ್ತಿತ್ತು. 

" ನನಗೇನೋ ನೀವು ಹೇಳುವುದು ಒಪ್ಪಿಗೆಯಿಲ್ಲ. ಯುದ್ಧ 
ಮಾಡಿದ ಹಾಗಾಯಿತೇ ಹೊರತು ಅದಕ್ಕೆ ಪ್ರ ಪ್ರತಿಫಲ ಸಿಕ್ಕುವುದಿಲ್ಲ. $ 
ಎಂದ, ಅಧಿಕಾರಿ. 

“ ಪ್ರತಿಫಲ ಸಿಕ್ಕುವುದಿಲ್ಲವೆ!” ಕ್ಯಾಪ್ಟನ್‌ ಬಹಳ ಕೋಪದಿಂದ 


ಕ್ಯಾಸ್ಟನ್ನನ ಸಭ್ಯ ವ್ಯಾಪಾರ ೪೯ 


ಕೇಳಿದೆ. “ ಹಡಗಿನ ತುಂಬ ಗಂಧದ ಮರ ಬಂದರೆ ಅದು ಫಲವಲ್ಲ 
ವೇನು?” 

“ ನಿಜ; ಅದರೆ ಈಗಾಗಲೇ ಮರವನ್ನು ತುಂಬಿಕೊಂಡಿದ್ದೇವಲ್ಲ 9 
ಹೇಳದೆ ಕೇಳದೆ ನಮ್ಮ 'ಪಾಡಿಗೆ ನಾವು ಹೊರಟುಹೋಗಬಹುದು.? 

“ ಹಾಗಲ್ಲ; ನಾವು ಕಡಿದ ಮರ ಎಲ್ಲವನ್ನೂ ಹಡಗಿಗೆ ತಂದಿಲ್ಲ. 
ಕಾಲುಭಾಗ ಇನ್ನೂ ಕಾಡಿನಲ್ಲೇ ಬಿದ್ದಿದೆ. ಆ ಕೊರಮ ರೋಮಟ 
" ಅದನ್ನು ಕೊಡುವುದಿಲ್ಲ, ಏನು ಮಾಡುತ್ತೀರಿ ನೋಡೋಣ ' ಎನ್ನು 
್ತಿದ್ದಾನೆ.? 

“ಸಹೋ, ಆ ಕುನ್ನಿಗೆ ಅಷ್ಟೊಂದು ಧೈರ್ಯ ಬಂತೆ?” 

“ ಅವನ ಮೇಲೆ ನುಗ್ಗೋಣವೆಂದರೆ ನೀನು ಸಹ ಹೆದರುತ್ತಾ 
ಇದ್ದೀಯೆ! ನಾವು ಹೆದರಿದರೆ ಅವನಿಗೆ ಧೈರ್ಯ ಬರದೆ ಮತ್ತೇನು!” 

" ನನಗೇನೂ ಹೆದರಿಕೆಯಿಲ್ಲ. ಈಗ ಏನು ಮಾಡಬೇಕೆನ್ನು 
ತ್ತೀರಿ, ಕ್ಯಾಪ್ಟನ್‌?" 

“ ರಾತ್ರಿ ನಮ್ಮ ಹುಟ್ಟುಗಳು ಸದ್ದು ಮಾಡದಂತೆ ಅವಕ್ಕೆ ಬಟ್ಟಿ 
ಕಟ್ಟ ಹಡಗನ್ನು ಕೊಲ್ಲಿಯನರೆಗೂ ತೆಗೆದುಕೊಂಡು ಹೋಗುವುದು. 
ದೋಣಿಯನ್ನು ಕಾಯುವುದಕ್ಕೆ ಇಬ್ಬರನ್ನು ಬಿಟ್ಟು ಉಳಿದವರೆಲ್ಲರೂ 
ಬಂದೂಕು ತೆಗೆದುಕೊಂಡು ಕತ್ತಲೆಯಲ್ಲಿ ಸದ್ದುಮಾಡದೆ ಹಳ್ಳಿಗೆ 
ಹೋಗುವುದು. ಅಲ್ಲಿ ಕಿರಾತರೆಲ್ಲಾ ಬೆಂಕಿಯ ಸುತ್ತ ಸೇರಿರುತ್ತಾರೆ. 
ನಾವೆಲ್ಲ ಗುಂಡು ಹಾರಿಸಿದರೆ ಮೊದಲನೆಯ ಸಲವೇ ನಲವತ್ತು ಜನ 
ರನ್ನು ಉದುರಿಸಬಹಸಹು. ಅಲ್ಲಿಂದಾಚೆಗೆ ನಮ್ಮ ಕೆಲಸ ಸುಲಭ. ಉಳಿದ 
ಕಿರಾತರೆಲ್ಲಾ ಹೆದರಿ ಓಡಿ ಹೋಗುತ್ತಾರೆ. ನಾವು ಬೇಕಾದಷ್ಟು ಮರ 
ತೆಗೆದುಕೊಂಡು ಹೊರಡುವುದು.'' 

ಅವರ ಅನ್ಯಾಯವೂ ಕ್ರೂರವೂ ಆದ ತಂತ್ರವನ್ನು ಕೇಳಿ ನನಗೆ 
ಮೈನಡುಗಿತು. 

ಮಧ್ಯರಾತ್ರಿಯ ಸಮಯ ಬಂತು. ಸ್ವಲ್ಪವೂ ಸದ್ದಾಗದಂತೆ 
ಹಡಗನ್ನು ಕೊಲ್ಲಿಯೊಳಕ್ಕೆ ಸ್ವಲ್ಪ ದೂರ ನಡೆಸಿಕೊಂಡು ಹೋದೆವು. 
ಆ ಕೊಲ್ಲಿ ಒಂದು ಸಣ್ಣ ನದಿಯ ಅಳಿನೆ, ನದಿಯ ಪ್ರವಾಹ ಜೋರಾ 


೪೦ ಹವಳದ ದ್ವೀಪ 


ಗಿದ್ದುದಲ್ಲದೆ ಎರಡು ಕಡೆಗಳಿಂದಲೂ ಮರದ ಕೊಂಬೆಗಳು ಬಾಗಿ 
ದ್ಹುದರಿಂದ ಹುಟ್ಟು ಹಾಕುವವರಿಗೆ ಸ್ವಲ್ಪ ಅಡಚಣೆಯಾಗಿ ಆರು 
ನೂರು ಗಜ ಹೋಗುವುದಕ್ಕೆ ಅರ್ಧಫಘಿಂಟಿ ಹಿಡಿಯಿತು. ಅನಂತರ 
ಹಡಗನ್ನು ನಿಲ್ಲಿಸಿ ನಾವಿಕರೆಲ್ಲರೂ ನಿಶ್ಶಬ್ದವಾಗಿ ಇಳಿದು ದೋಣಿಗೆ 
ತುಂಬಿಕೊಂಡರು. ಯಾವ ತೊಂದರೆಯೂ ಇಲ್ಲಜಿ ದಡವನ್ನು ಸೇರಿ 
ದ್ದಾಯಿತು. 

“ಜೋಕೆ, ಯಾರೂ ಆತುರಪಡಬೇಡಿ. ಸದ್ದಿಲ್ಲದೆ ನಡೆಯಬೇಕು. 
ಗುಂಡು ಹಾರಿಸುವಾಗ ಎತ್ತರದಲ್ಲಿ ಗುರಿಯಿಡಬೇಡಿ. ಒಂದೇ ಒಂದು 
ಗುಂಡೂ ವ್ಯರ್ಥವಾಗಬಾರದು.” ಎಂದು ಕ್ಯಾಪ್ಟನ್‌ ಪಿಸುಮಾತಿನಲ್ಲಿ 
ಎಚ್ಚರಿಕೆಕೊಟ್ಟನು. 

ಇನ್ನೊಬ್ಬ ನಾವಿಕ “ದೋಣಿಯಲ್ಲಿ ಒಬ್ಬರು ಕಾದಿದ್ದರೆ ಸಾಕಲ್ಲವೆ? 
ರೋವರ್‌ ಬಬ್ಬನನ್ನು ಬಿಟ್ಟುಹೋಗೋಣ'' ಎಂದನು, 

ಕ್ಯಾಪ್ಟನ್‌ ಅದಕ್ಕೆ ಒಪ್ಪಿ “ರೋವರ್‌, ಹುಟ್ಟನ್ನು ಕೈಯಲ್ಲಿ 
ಹಿಡಿದುಕೊಂಡೇ ಕೂತಿರು. ನಾವು ವಾಪಸು ಬಂದ ಕ್ಷಣವೇ ಹೊರಡು 
ವುದಕ್ಕೆ ಸಿದ್ಧನಾಗಿರಬೇಕು. ಕಿರಾತರೇನಾದರೂ ಬರುವ ಸದ್ದು ಕೇಳಿ 
ದರಿ ದೋಣಿಯನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಿ ನಾಲ್ಕು ಗಜ 
ದೂರದಲ್ಲಿರಬೇಕು” ಎಂದು ಅಪ್ಪಣೆಮಾಡಿದನು. ಅನಂತರ ಎಲ್ಲರೂ 
ಹೊರಟು ಮರುಕ್ಷಣವೇ ಕತ್ತಲೆಯಲ್ಲಿ ಮರೆಯಾದರು. ಅನರು ಹಳ್ಳಿಯ 
ಹತ್ತಿರ ಹೋಗಬೇಕಾದರೆ ಕಾಲುಘಂಟಿಯಾಗಬೇಕು. ಅಲ್ಲಿಯವರೆಗೂ 
ಯಾವ ಸದ್ದೂ ಕೇಳುವಂತಿರಲಿಲ್ಲ. ಕಿರಾತರಿಔಳತಲೂ ನೂರುಪಾಲು 
ಕ್ರೂರಿಗಳಾದ ಇವರ ಜೊತೆಯಲ್ಲಿ ಸಿಕ್ಕಿಬೆಡ್ದೆ ನಲ್ಲ ಎಂದು ನನಗೆ 
ವ್ಯಸನ ; ನಮ್ಮವರೇನಾದರೂ ಯುದ್ಧದಲ್ಲಿ ಸೋತರೆ ನನ್ನ ಗತಿಯೇನು 
ಎಂಬ ನಡುಕ ಬೇರೆ. 

ಒಂದೆರಡು ನಿಮಿಷಗಳೂ ಕಳೆದಿರಲಿಲ್ಲ. ಹಠಾತ್ತಾಗಿ ಗುಂಡಿನ 
ಶಬ್ದ ಕೇಳಿಸಿತು. ಕೂಡಲೆ ಹಳ್ಳಿಯ ಜನರೆಲ್ಲಾ ಭಯಂಕರವಾಗಿ 
ಕೂಗಿಕೊಂಡರು. ಜನರ ಗುಂಪುಗಳು ಮಾತಾಡಿಕೊಂಡು ಕಾಡಿನೊಳಕ್ಕೆ 
ನುಗ್ಗುವ ಸದ್ದು ಕೇಳಿಸಿತು. ಇನ್ನೂ ಸ್ವಲ್ಪ ಹತ್ತಿರದಲ್ಲಿ ಕ್ಯಾಸ್ಟನ್ನನ 


ಕ್ಯಾಪ್ಟನ್ನನ ಸಭ್ಯ ವ್ಯಾಪಾರ ೯೧ 


ಮಾತು ಕೇಳಿಸಿತು. ಸಮಯಕ್ಕೆ ಮುಂಚಿತವಾಗಿ ಗುಂಡುಹಾರಿಸಿದವ 
ನನ್ನು ಶಪಿಸುತ್ತಿದ್ದನು. ಆಮೇಲೆ " ಭಯಪಡದೆ ಮುಂದೆ ನುಗ್ಗಿ” 
ಎಂದು ಗರ್ಜಿಸಿದನು. ಕೂಡಲೆ ಯುದ್ಧ ಪ್ರಾರಂಭವಾಯಿತು. ಕ್ಷಣ 
ಕ್ಕೊಂದು ಸಲ ಗುಂಡುಗಳ ಸದ್ದು; ಸಾಯುವ ಕಿರಾತರ ಕಿರಿಚಾಟ ; 
ನಮ್ಮವರ ಗರ್ಜನೆ. ಸದ್ದುಗಳು ಬಂದ ರೀತಿಯನ್ನು ನೋಡಿದರೆ 
ಅದುವರೆಗೆ ನಮ್ಮವರ ಕ್ಸ ಮೇಲಾಗಿದ್ದಂತೆ ತೋರಿತು. 

ನನ್ನ ಗಮನವೆಲ್ಲಾ ಹಳ್ಳಿಯ ಕಡೆಯಿಂದ ಬಂದ ಸದ್ದಿನ 
ಮೇಲೆಯೇ ಇತ್ತು. ಇದ್ದಕಿದ್ದ ಹಾಗೆ ನಾನಿದ್ದ ಸ್ಥಳದಿಂದ ಹತ್ತು 
ಹನ್ನೆರಡು ಮಾರು ದೂರದಲ್ಲಿ ಮರದ ಎಲೆಗಳನ್ನು ತಳ್ಳಿಕೊಂಡು ಜನರು 
ನುಗ್ಗಿದ ಸದ್ದಾಯಿತು. ನಮ್ಮ ಹಡಗೇನಾದರೂ ಕಿರಾತರ ದೃಷ್ಟಿಗೆ 
ಬಿದ್ದಿತೇನೋ ಎಂದು ನನಗೆ ಭಯವಾಯಿತು. ಆದರೆ ಆ ಕಿರಾತರ 
ಗುಂಪು ಹಡಗಿನ ಕಡೆ ಬರಲಿಲ್ಲ. ಹಳ್ಳಿ ಯಿಂದ ಹೊರಟು ಕಾಡನ್ನು 
ಸುತ್ತಿ ಬಂದು ಈಗ ಮತ್ತೆ ಹಳ್ಳಿಯ ಕಡೆಗೇ ಓಡುತ್ತಿದ್ದರು ಕತ್ತಲಿ 
ನಲ್ಲಿ ನನಗೆ ಅಲ್ಪಸ್ವಲ್ಪ ಕಂಡಮಟ್ಟಿಗೆ ಆ ಗುಂಪಿನಲ್ಲಿ ಐನೂರು ಆರು 
ನೂರು ಜನರಿದ್ದಿರಬಹುದು ನಮ್ಮ ಕಡೆಯವರಿಗೆ ತಿಳಿಯದಂತೆ 
ಹಿಂದಿನಿಂದ ಹೋಗಿ ಅವರನ್ನು ನಾಶಮಾಡುವುದೇ ಈ ಕಿರಾತರ 
ಉದ್ದೇಶವಿರಬಹುದು ಎಂದುಕೊಂಡೆ. ನನ್ನ ಯೋಚನೆ ನಿಜವಾಯಿತು. 
ಕಾಲುಘೆಂಟಿಯೊಳಗಾಗಿ ನಮ್ಮವರು ಎರಡುಕಡೆಗಳಲ್ಲೂ ಇದ್ದ ಕಿರಾತರ 
ನಡುವೆ ಸಿಕ್ಕಿ ಬಿದ್ದರು. ಜನರ ಕೂಗು ಇಮ್ಮಡಿಯಾಯಿತು. ನಡು 
ನಡುವೆ ನಮ್ಮವರು ಸಾಯುವಾಗ ಕೂಗಿಕೊಂಡದ್ದೂ ಕೇಳುತ್ತಿತ್ತು. 

ಅಲ್ಲಿಂದಾಚೆಗೆ ಯುದ್ಧ ಬೇಗಲೇ ಕೊನೆಗೂಂಡಿತು. ಗುಂಡಿನ 
ಶಬ್ದ ಕೇಳಲೇ ಇಲ್ಲ. ಕಿರಾತರು ಗಂಟಲು ಒಡೆಯುವಂತೆ ಉತ್ಸಾಹ 
ದಿಂದ ಮತ್ತರಾಗಿ ಕೂಗುತ್ತಿದ್ದರು. ನಾವಿಕರೆಲ್ಲರೂ ಸೋತುಹೋಗಿರ 
ಬೇಕು, ಸಂದೇಹವೇ ಇಲ್ಲ. ನನ್ನ ಸ್ಥಿತಿ ಭಯಾನಕವಾದದ್ದು, ಏನು 
ಮಾಡಬೇಕೋ ತೋರದೆ ಹಡಗಿಗೆ ಹಿಂದಿರುಗೋಣವೆಂದು ಕೈಗೆ ಹುಟ್ಟು 
ತೆಗೆದುಕೊಳ್ಳು ವುದರಲ್ಲಿದ್ದೆ. ಆ ಸಮಯದಲ್ಲಿ ನಾವಿಕನೊಬ್ಬ ಸಾಯುವಂತೆ 
ಚೀರಿಕೊಂಡದ್ದು ಕೇಳಿತು. ಅದರ ಹಿಂದೆಯೇ ಕಿರಾತರ ಗರ್ಜನೆಯೂ. 


vs ಹವಳದ ದ್ವೀಪ 


ಕೇಳಿಬಂತು. ಅನಂತರ ಒಂದಾದಮೇಲೆ ಒಂದು ನಾವಿಕರ ಆರ್ತ 
ನಾದ. ನಮ್ಮವರ ಗತಿಯೇನೆಂಬುದು ಸ್ಪಷ್ಟವಾಯಿತು. ನನ್ನ ಮನಸ್ಸಿ 
ನಲ್ಲಿ ಭಯ, ಮರುಕ, ಕೋಪ--ಎಲ್ಲವೂ ತೆರೆತೆರೆಯಾಗಿ ಬಂದು 
ಹೋದುವು. ಹೃದಯ ಒಡೆದುಹೋಗುವಷ್ಟು ವೇಗವಾಗಿ ನನ್ನ ರಕ್ತ 
ಚಲಿಸುತ್ತಿತ್ತು. ನಮ್ಮ ಕಡೆಯವರನ್ನು ಉಳಿಸುವಂತಿಲ್ಲ; ಅಲ್ಲಿಯೇ 
ಕಾದಿದ್ದರೆ ನಾನೂ ಬದುಕುವಂತಿಲ್ಲ, ಹಡಗಿನ ಕಡೆಗೆ ದೋಣಿಯನ್ನು 
ತಿರುಗಿಸಬೇಕೆಂದು ಹುಟ್ಟು ತೆಗೆದುಕೊಂಡೆ. ಆ ಸಮಯದಲ್ಲಿ ಯಾರೋ 
ಒಬ್ಬರು ದೋಣಿಯ ಬಳಿಗೆ ನೆಗೆದು ಬಂದರು. 

“ ತಾಳು ರೋವರ್‌, ತಾಳು, ..., ಸರಿ ಇನ್ನು ನಡಿ, 
ಹೋಗೋಣ.” 

ಬಂದವನು ಬಿಲ್ಲಿ. ಅವನು ದೋಣಿಗೆ ಹಾರಿದ ರಭಸದಿಂದಲೇ 
ಅದು ದಡದಿಂದ ನಾಲ್ಕು ಮಾರು ಮುಂದೆ ಹೋಯಿತು. ಎರಡು 
ನಿಮಿಷ ಕಳೆಯುವುದರೊಳಗೆ ನಾವು ಹಡಗುಹತ್ತಿ ಕೊಲ್ಲಿಯಿಂದ 
ಸಮುದ್ರದ ಕಡೆಗೆ ಹೊರಟಿವು. ಬಿಲ್ಲಿಯ ಕೂಗನ್ನು ಕೇಳಿದ ನೂರಾರು 
*ರಾತರು ನಮ್ಮನ್ನು ಹಿಡಿಯಬೇಕೆಂದು ಕೊಲ್ಲಿಯ ತುದಿಯಕಡೆ ಓಡಿ 
ದರು. ಕೆಲವರು ನೀರಿಗೆ ಬಿದ್ದು ನಮ್ಮ ಕಡೆಗೆ ಈಜಿಬಂದರು. ಅವ 
ರೇನೋ ನಮ್ಮನ್ನು ಹಿಡಿಯಲಾರದಿದ್ದರೂ ಕೊಲ್ಲಿಯ ದ್ವಾರದಲ್ಲಿ 
ನಿಂತಿದ್ದ ಗುಂಪಿನಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯವಾಗಿ ತೋರಿತು. 
ಅವರೇನಾದರೂ ಹಡಗು ಹತ್ತಿದರೆ ನಮ್ಮ ಆಸೆ ಮುಗಿಯಿತು. ಬಿಲ್ಲಿ 
ಒಂದು ಕ್ಷಣ ಯೋಚನೆಮಾಡಿ ಫಿರಂಗಿಯ ಬಳಿಗೆ ನೆಗೆದು ಮದ್ದಿಗೆ 
ಬೆಂಕಿ ತೋರಿಸಿ ಹಾರಿಸಿದ. ಅದು ಬಾಯಿಂದ ಉರಿಯನ್ನು ಕಾರಿ 
ದ್ವೀಪನೆಲ್ಲಾ ನಡುಗುವಂತೆ ಗರ್ಜಿಸಿತು. ಗುಂಡಿಗೆ ಸಿಕ್ಕಿ ಎಷ್ಟು ಜನ 
ಕಿರಾತರು ಸತ್ತಕೋ ಅಥವಾ ಯಾರೂ ಸಾಯಲೇ ಇಲ್ಲವೋ ನಮಗೆ 
ತಿಳಿಯದು. ಆದರೆ ಆ ಗರ್ಜನೆಯನ್ನು ಕೇಳಿ ಅವರೆಲ್ಲಾ ಒಂದು 
ನಿಮಿಷ ಬೆಚ್ಚಿ ನಿಂತರು. ಅಷ್ಟು ಅವಕಾಶ ನಮಗೆ ಸಾಕಾಯಿತು. 
ಕಿರಾತರು ಧೈರ್ಯತಂದುಕೊಳ್ಳುವುದರೊಳಗೆ ನಾವು ಕೊಲ್ಲಿಯನ್ನು 
ಪಾಟಿ ಸಮುದ್ರವನ್ನು ಸೇರಿದೆವು. ಬಲವಾಗಿ ಬೀಸುತ್ತಿದ್ದ ಗಾಳಿ 


ಮತ್ತೆ ಹವಳದ ದ್ವೀಪಕ್ಕೆ ೯2 


ನಮ್ಮ ಪಟಿಗಳನ್ನು ತುಂಬಿ ಹಡಗನ್ನು ವೇಗವಾಗಿ ಸಾಗಿಸಿತು. 
ಕಿರಾತರ ಕೂಗು ನಿಮಿಷ ನಿಮಿಷಕ್ಕೂ ಕಡಿಮೆಯಾಗುತ್ತ ಬಂತು. 


೧೩ 
ಮತ್ತೆ ಹವಳದ ದ್ವೀಪಕ್ಕೆ 


ಪೆಸಿಫಿಕ್‌ ಸಾಗರದ ತಣ್ಣನೆಯ ಗಾಳಿ ದಣಿದಿದ್ದ ನನ್ನ ಮೆ 
ಮೇಲೆ ಹಿತಕರವಾಗಿ ಬೀಸಿತು. ಹೆಡಗಿನ ಪಕ್ಕಗಳಲ್ಲಿ ಅಲೆಗಳ ಸದ್ದು 
ಇಂಪಾದ ಸಂಗೀತದಂತೆ ಕಿವಿಗೆ ಆನಂದ ಕೊಟ್ಟಿ ತು. ಕ್ಯಾಪ್ಟನ್ನನ 
ಕುತಂತ್ರದ ಫಲವಾಗಿ ಅವನನ್ನೂ ನಮ್ಮ ನಾವಿಕರನ್ನೂ ಬಳಿತೆಗೆದು 
ಕೊಂಡ ಏನೋ ದ್ವೀಪ ಹಿಂದೆ ಬಿತ್ತು. ಕಿರಾತರ ಭಯವಿರುಐಎವಕೆಗೂ 
ನನಗೆ ಅನಾರೋಗ್ಯದ ನೆನಪೇ ಮರೆತುಹೋಗಿತ್ತು. ಅದುವರೆಗೆ 
ಹೇಗೋ ತಡೆದುಕೊಂಡಿದ್ದ ನನ್ನ ಶರೀರಸ್ಥಿತಿ ಅಸಾಯ ಕಳೆದ ಮೇಲೆ 
ಇದ್ದಕೈದ್ದ ಹಾಗೇ ಕುಸಿದುಬಿತ್ತು. ಮೂರ್ಛೆ ಹೋಗಿ ಹಡಗಿನ 
ಮೇಲಟ್ಟದ ಮೇಲೆ ಒರಗಿದೆ. 

ಎಚ್ಚೆತ್ತಾಗ ಬಿಲ್ಲಿ ಬಹಳ ಮೃದುವಾಗಿ ಮಾತಾಡುತ್ತ ನನಗೆ 
ಉಪಚಾರಮಾಡುತ್ತಿದ್ದ. 

“ ರೋವರ್‌, ಇನ್ನೇನೂ ಭಯವಿಲ್ಲ, ಕೊಲ್ಲಿಯನ್ನು ದಾಟ ಬಂದಿ 
ದ್ದೇವೆ, ಏಳಪ್ಪ....ಪಾಸ, ಹುಡುಗ ಮೂರ್ಛೆ ಹೋಗಿದ್ದಾನೆ.” 

ಅಟ್ಟಿದ ಮೇಲೆ ಒಂದು ಹಾಸಿಗೆ ತಂದು ಹಾಸಿ ನನ್ನನ್ನು ಮಗು 
ವಿನಂತೆ ಎತ್ತಿಕೊಂಡು ಹೋಗಿ ಅದರ ಮೇಲೆ ಮಲಗಿಸಿದ. 

“ ಎಲ್ಲಿ ಇದನ್ನು ಸ್ವಲ್ಪ ಕುಡಿ ನೋಡೋಣ. ಹೆದರಬೇಡ, 
ಹೆದರಬೇಡ, ಇದನ್ನು ಕುಡಿದರೆ ಬೇಗ ಚೇತರಿಸಿಕೊಳ್ಳು ತ್ರೀಯೆ.”” ಆ 
ಒರಟು ನಾವಿಕನ ದನಿ ಮಗುವನ್ನು ಸಂತೈಸುವ ತಾಯಿಯ ದನಿಯಂತೆ 
ಮೃದುವಾಗಿತ್ತು. ಲೋಟಿದಲ್ಲಿ ಸ್ವಲ್ಪ ಬ್ರಾಂದಿಯನ್ನು ನನ್ನ ಬಾಯಿಗೆ 
ಹಿಡಿದನು. ನಾನು ಕೃತಜ್ಞತೆಯಿಂದ ಅದನ್ನು ಕುಡಿದೆ. ಒಡನೆಯೇ 
ನನ್ನ ಕಣ್ಣು ಎಳೆದುಕೊಂಡು ಹೋದಂತಾಗಿ ಒಂದು ನಿಮಿಷ ಕಳೆಯು 
ವುದರೊಳಗೆ ಚೆನ್ನಾಗಿ ನಿದ್ದೆ ಬಂತು. ಬಹಳ ಹೊತ್ತ ನಿದ್ದೆ ಮಾಡಿರ. 


೯೪ ಹವಳದ ದ್ವೀಪ 


ಬೇಕು; ಎದ್ದಾಗ ಸೂರ್ಯ ನೆತ್ತಿಯವರೆಗೂ ಬಂದಿದ್ದ. 

ಬಿಲ್ಲಿ ನನ್ನ ಕಾಲ ಬಳಿಯಲ್ಲಿ ಬಲದೋಳನ್ನೆೇ ತಲೆದಿಂಬು ಮಾಡಿ 
ಕೊಂಡು ನಿದ್ದೆ ಮಾಡುವವನಂತೆ ಮಲಗಿದ್ದ. 

4 ಎದ್ದೆಯಾ ಮಗು? ಬಹಳ ಹೊತ್ತು ಮಲಗಿದ್ದೆ. ಚೆನ್ನಾಗಿ ನಿದ್ದೆ 
ಬಂತಲ್ಲವೆ? ಈಗ ಹೇಗಿದೆ? 

ಕತ್ತೆತ್ತಿ ಅನನ ಮುಖ ನೋಡಿ ಭಯದಿಂದ ಬೆಚ್ಚಿ ಬಿದ್ದೆ. ಅನನ 
ಮುಖವೆಲ್ಲಾ ಬಿಳಿಚಿಕೊಂಡಿತ್ತು. ಕೆದರಿ ಮುಖದ ಮೇಲೆಲ್ಲಾ ಇಳಿಯ 
ಬಿದ್ದಿದ್ದ ಕೂದಲು ರಕ್ತದಲ್ಲಿ ನೆನೆದು, ಗೋಜಿ ಗಂಟ್ಟು ಕಟ್ಟಿ ಕೊಂಡಿತ್ತು. 
ಕೆನ್ನೆಗಳ ಮೇಲೂ ಷರಟನ ಮುಂಭಾಗದಲ್ಲೂ ರಕ್ತ ಹರಿದಿತ್ತು. ಬಟ್ಟೆ 
ಯೆಲ್ಲಾ ಹೆರಿದು ಮಣ್ಣುಮುಕ್ಕಿತ್ತು. 

“ ಬಿಲ್ಲಿ ಇದೇಕೆ ಹೀಗಿದ್ದೀಯೆ? ನಿನಗೆ ಗಾಯವಾಗಿರಬೇಕು. 
ನನಗಿಂತಲೂ ನಿನಗೇ ಹೆಚ್ಚು ನಿಶ್ಶಕ್ತಿಯಾಗಿರಬೇಕು! 

ನಾನು ಬಿಟ್ಟಿದ್ದ ಹಾಸಿಗೆಯ ಮೇಲೆ ಬಿಲ್ಲಿ ಮಲಗಿಕೊಂಡ. ಆ 
ದೊಡ್ಡ ದೇಹದಲ್ಲಿ ಏನೇನೂ ಶಕ್ತಿಯಿರಲಿಲ್ಲ. 

“ ನಿಜ, ಮಗು. ನಿನ್ನೆಯ ದಿನ ನನಗೆ ಬಲವಾದ ಪೆಟ್ಟು ಬಿತ್ತು. 
ಗಾಯ ಸ್ವಲ್ಪ ಅಪಾಯಕರವಾದದ್ದೇ. ಉಗ್ರಾಣಕ್ಕೆ ಹೋಗಿ ನನಗೆ 
ಸ್ವಲ್ಪ ಕೊಟ್ಟಯನ್ನೂ ಬ್ರಾಂದಿಯನ್ನೂ ತಂದುಕೊಡುತ್ತೀಯಾ? ನನಗೆ 
ಎದ್ದು ಹೋಗುವಷ್ಟು ಶ್ರಾಣನಿರಲಿಲ್ಲ. ನಿನಗೆ ಎಚ್ಚರನಾಗಲೆಂದು 
ಕಾದಿದ್ದೆ.” 

ಕೂಡಲೇ ಉಗ್ರಾ ಣಕ್ಕೆ ಇಳಿದು ಹೋಗಿ ಬ್ರಾಂದಿ ಸೀಸೆ 
ಯನ್ನೂ ಬಿಸ್ಪತ್ತುಗಳೆನ್ನೂ ತಂದೆ. ಬಿಲ್ಲಿ ಎರಡು ಬಿಸ್ಕತ್ತು ತಿಂದು ನೀರಿ 
ನಲ್ಲಿ ಬ್ರಾಂದಿ ಬೆರಸಿಕೊಂಡು ಕುಡಿದ. ಬೇಗ ನಿದ್ದೆ ಬಂತು. 

ಒಂದೆರಡು ಘಂಟಿ ಕಳೆದ ಮೇಲೆ ಅವನಿಗೆ ಎಚ್ಚರವಾಯಿತು. 

«« ಈಗ ಪರವಾಯಿಲ್ಲ. ನಿದ್ದೆ ಬಂದ ಮೇಲೆ ಸ್ವಲ್ಪ ವಾಸಿ.'' 
ಎಂದು ಏಳುವುದಕ್ಕೆ ಯತ್ನಿಸಿ ಮತ್ತೆ ನರಳುತ್ತಾ ಮಲಗಿದನು. 

“ ಬಿಲ್ಲಿ ನೀನು ಆಯಾಸಮಾಡಿಕೊಳ್ಳದೆ ಸುಮ್ಮನೆ ಮಲಗು. 


ಏನಾದರೂ ಸ್ವಲ್ಪ ಆಹಾರ ತೆಗೆದುಕೊ. ನಿನ್ನ ಗಾಯ ಹೇಗಿದೆ 


ಮತ್ತೆ ಹವಳದ ದ್ವೀಪಕ್ಕೆ ೯೫ 


ನೋಡೋಣ. ನಿನ್ನೆಯ ಕಥೆಯನ್ನೆಲ್ಲಾ ಆಮೇಲೆ ಹೇಳುವೆಯಂತೆ.” 

ಕೆಳಗಿಳಿದು ಹೋಗಿ ಬೆಂಕಿಹತ್ತಿಸಿ, ಕಾಫಿ ಮಾಡಿ, ಅವನಿಗೆ ಸ್ವಲ್ಪ 
ತಿಂಡಿಯನ್ನೂ ಣಾಫಿಯನ್ನೂ ಕೊಟ್ಟಿ. ಅವನು ಪ್ರೀತಿಯಿಂದ ಮೆಲು 
ನಗೆ ನಕ್ಕು ಅದನ್ನು ತೆಗೆದುಕೊಂಡು ಎದ್ದು ಕುಳಿತನು. ನಾನೂ 
ಅವನ ಜೊತೆಯಲ್ಲೇ ತಿಂಡಿಯನ್ನು ತೆಗೆದುಕೊಂಡೆ. 

«« ಬಿಲ್ಲಿ, ಮತ್ತೆ ಮಲಗಿಕೊ ನಿನ್ನ ಗಾಯೆ ಹೇಗಿಡೆ ನೋಡ 
ಬೇಕು. 

ಅವನಿಗೆ ಗುಂಡು ಬಿದ್ದಿತ್ತು. ಸೆಟ್ಟು ಬಲಗಡೆ ಇದ್ದುದರಿಂದ ಹೃದ 
ಯಕ್ಕೆ ಅಪಾಯವಿರಲಿಲ್ಲ. ರಕ್ತವೂ ಹೆಚ್ಚಾಗಿ ಹರಿದಂತೆ ಕಾಣಲಿಲ್ಲ. 

"ಏನೂ ಅಪಾಯವಿಲ್ಲ ಬಿಲ್ಲಿ ಬೇಗ ವಾಸಿಯಾಗುತ್ತೆ.” 

ಬಿಲ್ಲಿ ತಲೆ ಅಲ್ಲಾಡಿಸಿದ. “ಇಲ್ಲ, ನಿನಗೆ ಅದರ ವಿಷಯ ಗೊತ್ತಿಲ್ಲ. 
ಅದು ಹೋಗಲಿ ನಿನ್ನೆ ನಡೆದದ್ದನ್ನೆಲ್ಲಾ ಹೇಳುತ್ತೇನೆ, ಕೇಳು. 
ರಾತ್ರಿ ನಾವು ಹೊರಟಿ ಒಂದೆರಡು ನಿಮಿಷಗಳಲ್ಲೇ ಒಂದು ಗುಂಡಿನ 
ಸದ್ದು ಕೇಳಿತಲ್ಲವೆ? ಅದನ್ನು ಹೊಡೆದವನು ನಾನೇ. ನಿರಪರಾಧಿಗಳಾದ 
ಕಿರಾತರನ್ನು ಕ್ಯಾಪ್ಟನ್‌ ಮೋಸದಿಂದ ಕೊಲ್ಲುವನಲ್ಲ, ಎಂದು ನನ್ನ 
ಮನಸ್ಸು ಮರುಗಿತು. ಮುಂಚೆಯೇ ಗುಂಡು ಹಾರಿದ ಸದ್ದು ಕೇಳಿದರೆ 
ತನ್ನ ತಂತ್ರ ಕೆಟ್ಟುಹೋಯಿತೆಂದುಕೊಂಡು ಕ್ಯಾಸ್ಟನ್‌ ಹಿಂದಿರುಗಬಹು 
ದೆಂದು ಯೋಚಿಸಿ ಪಿಸ್ತೂಲನ್ನು ಹಾರಿಸಿದೆ. ಆದರೆ ಕ್ಯಾಪ್ಟನ್‌ 
ಅದನ್ನು ನೋಡಿ ಕೂಡಲೇ ನನ್ನನ್ನು ಪಿಸ್ತೂಲಿನಿಂದ ಹೊಡೆದ. 
ಸದ್ದು ಕೇಳಿ ಕಿರಾತರೆಲ್ಲರೂ ಸಿದ್ಧರಾಗುವರೆಂದು ತಿಳಿದಮೇಲೂ 
ಹಿಂದಿರುಗದೆ ಮುಂದೆ ನುಗ್ಗಿದ. ಅವನಿಗೆ ಒಂದು ತರಹೆ ಪಿಶಾಚಿ 
ಯಂಥ ಧೈರ್ಯವಿದೆ. ಗುಂಡಿನೇಟು ಬಿದ್ದ ಕೂಡಲೆ ನನಗೆ 
ಜ್ಞಾನ ತಪ್ಪಿತು. ಸ್ವಲ್ಪ ಹೊತ್ತಿನ ಮೇಲೆ ಹಳ್ಳಿಯ ಕಡೆಯಿಂದ 
ಭಯಂಕರವಾದ ಗರ್ಜನೆ ಕೇಳಿಬಂದು ನನಗೆ ಎಚ್ಚರವಾಯಿತು. ಎದ್ದು 
ಆ ಕಡೆ ನೋಡಿದೆ. ಸ್ವಲ್ಪ ದೂರದಲ್ಲಿ ದೊಡ್ಡದಾದ ಬೆಂಕಿ ಉರಿಯು 
ತ್ರಿತ್ತು. ಅದರ ಬೆಳಕಿನಲ್ಲಿ ನಮ್ಮವರನ್ನೆಲ್ಲಾ ಕಂಬಗಳಿಗೆ ಬಿಗಿದದ್ದು 
ಕಾಣಿಸಿತು. ಕಿರಾತರೆಲ್ಲಾ ದೆನ್ವಗಳಂತೆ ಅವರ ಸುತ್ತ ಅರಚಿಕೊಂಡು 


೯೬ ಹೆನಳದ ದ್ವೀಪ 


ಕುಣಿದಾಡುತ್ತಿದ್ದರು. ನಾನು ನೋಡುತ್ತಿದ್ದ ಹಾಗೇ ಒಬ್ಬ ಕಿರಾತ 
ಕಠಾರಿಯನ್ನು ಹಿಡಿದು ಕ್ಯಾಪ್ಟನ್ನನ ಕಡೆ ನುಗ್ಗಿದ. ನಾನು ಕಣ್ಣು 
ಮುಚ್ಚಿ ಕೊಂಡು ಹಿಂದಿರುಗಿ ದೋಣಿಯ ಕಡೆಗೆ ಓಡಿಬಂದೆ. ಆದರೆ 
ಯಾರೋ ಕೆಲವರು ಕಿರಾತರು ನನ್ನನ್ನು ಕಂಡು ಅಟ್ಟ ಬಂದರು. 
ಆದರೂ ತಪ್ಪಿಸಿಕೊಂಡು ದೋಣಿಗೆ ಬಂದೆ. ಮುಂಡೆ ನಡೆದದ್ದೆಲ್ಲಾ 
ನಿನಗೇ ಗೊತ್ತಿದೆ.” 

ಇಷ್ಟು ಮಾತಾಡಿದ್ದರಿಂದ ಬಿಲ್ಲಿಗೆ ಬಹಳ ಆಯಾಸವಾಯಿತು. 
ಹಿಂದಿನ ಬನದ ಚರಿತ್ರೆ ಜ್ಞಾ ಪಕಕ್ಕೆ ಬಂದು ಅವನ ಮೈ ಯೆಲ್ಲಾ ನಡು 
ಗುತ್ತಿತ್ತು. ಅದನ್ನು ಜೀಕಿದ ನಾನು ಬೇಕಿ ಜೆ. 

“ ಬಿಲ್ಲಿ ನಡೆದದ್ದು ನಡೆದು ಹೋಯಿತು. ಮುಂದೇನು ಮಾಡ 
ಬೇಕೋ ಯೋಚಿಸೋಣ. ಈಗ ಈ ಹಡಗು ನಮ್ಮ ವಶಕ್ಕೆ ಬಂದಿದೆ. 
ಫೆಸಿಫಿಕ್‌ ಸೌಗರದಲ್ಲಿ ನಾವು ಎಲ್ಲಿಬೇಕಾದರೂ ತಿರುಗಬಹುದು. ಏನು 
ಮಾಡೋಣ ಹೇಳು.'' 

“ ಎಲ್ಲಿಗೆ ಹೋದರೆ ನನಗೇನು, ರೋವರ್‌? ನಾನಂತೂ ಹೆಚ್ಚು 
ದಿನ ಬದುಕುವಹಾಗಿಲ್ಲ. ನೀನೇ ನಿಶ್ಚಯಿಸು. ನೀನು ಒಪ್ಪಿದ್ದಕ್ಕೆ 
ನಾನೂ ಒಪ್ಪುತ್ತೇನೆ.'' 

"4 ಹಡತ ನಮ್ಮ ಹೆವಳದ ದ್ವಿ ದ್ವೀಪಕ್ಕೆ ಹೋಗೋಣ. ಜಾಕಿ 
ಯನ್ನೂ ಪೀಟಿರನ್ನೂ ಬಿಟ್ಟು ಬಹಳ ವಕು. ಆ ದ್ವೀಪಕ್ಕೆ 
ಹೆಸರಿಲ್ಲ. ಆದರೆ ಕ್ಯಾಪ್ಟನ್‌ ಭೂಪಟದಲ್ಲಿ ಅದಿರುವ ಸ್ಥಳ ತೋರಿಸಿದ್ದ. 
ಆದ್ದರಿಂದ ಆ ಕಡೆಗೆ ಹಡಗನ್ನು ನಡೆಸಬಹುದು.” 

ಆ ದಿನ ಮಧ್ಯಾಹ್ನ ಗಾಳಿಯ ಹೊಡೆತ ಜೋರಾಯಿತು. ದೊಡ್ಡ 
ಅಲೆಗಳು ' ಎನ್ನವು. ಹಡಗಿನ ಏರಿಳಿತ ಹೆಚ್ಚಿದ್ದರಿಂದ ಅದರ ಮೇಕೆ 
ಓಡಾಡುವುದೇ” ಕಷ್ಟವಾಯಿತು. ಬಿಲ್ಲಿ ME "ಹೋಗದಂತೆ ಹತ್ತಿರ 
ವಿದ್ದ ಕಂಬವನ್ನು ಭದ್ರವಾಗಿ ಹಿಡಿದಿದ್ದನು. ಸಂಜೆಯಾದ ಹಾಗೆಲ್ಲಾ 
ದೊಡ್ಡ ಸುಂಟಿರಗಾಳಿಯೇ ಬೀಸಲಾರಂಭಿಸಿತು. ಒಂದು ದೊಡ್ಡ 
ಅಲೆಯ ಹೊಡೆತದಿಂದ ಹಡಗು ಅರ್ಥಮಟ್ಟಿಗೆ ಬಗ್ಗಿಹೋಯಿತು ಆ 
ಸಮಯದಲ್ಲಿ ಬಿಲ್ಲಿಯ ಕೈತಪ್ಪಿ ಅವನು ಬಲವಾಗಿ ಹಡಗಿನ ಪಕ್ಕಕ್ಕೆ 


ಮತ್ತೆ ಹವಳದ ದ್ವೀಪಕ್ಕೆ ೯೭ 


ಉರುಳಿದನು. ತರಲೆ ಮರಕ್ಕೆ ಬಡಿದು ಅವನಿಗೆ ಜ್ಞಾನತಸ್ಪಿತು. ನಾನು 
ಹಡಗು ನಡೆಸುವ ಚಕ್ರವನ್ನು ಹಿಡಿದಿದ್ದೆ. ಕೂಡಲೆ ಚಕ್ರವನ್ನು ಬಿಟ್ಟು 
ಬಿಲ್ಲಿಯ ಬಳಿಗೆ ಹೋಗಿ ಅವನನ್ನು ಹಾಸಿಗೆಯಮೇಲೆ ಮಲಗಿಸೋಣ 
ವೆಂದು ಎತ್ತಿದೆ, ಆದರೆ ಆವನ ಪ್ರಾಣಹಾರಿಹೋಗಿತ್ತು. ಮೊದಲೇ 
ಗಾಯಗೊಂಡಿದ್ದ ಶರೀರ ಈ ಹೊಸ ಪೆಟ್ಟನ್ನು ಹೇಗೆ ತಾನೆ ತಡೆದೀತು! 

ನನಗೆ ಇದ್ದ ಒಬ್ಬ ಸ್ನೇಹಿತನೂ ಕಣ್ಮರೆಯಾದ. ಆ ಮಹಾ 
ಸಾಗರದ ಮೇಲೆ ಒಂಟಿಯಾದ ಹಡಗಿನಲ್ಲ ನಾನೂ ಒಂಟ! ಬಿಲ್ಲಿ ಸತ್ತ 
ದ್ದಕ್ಟಾಗಿ ವ್ಯಸನವೊಂದು ಕಡೆ; ನನ್ನ ಗತಿಯೇನಾಗುವುದೋ ಎಂಬ 
ಚಿಂತೆ ಮತ್ತೊಂದು ಕಡೆ. ನನ್ನ ಪ್ರಿಯ ಸ್ನೇಹಿತನ ಶವದ ಬಳಿ 
ಕುಳಿತು ಅವನ ಆತ್ಮಕ್ಕೆ ಶಾಂತಿಯಾಗಲೆಂದು ಪ್ರಾರ್ಥನೆ ಮಾಡಿ, ಅವನ 
ಕಾಲಿಗೆ ಫಿರಂಗಿ ಗುಂಡನ್ನು ಕಟ್ಟ ಅತಿ ದುಃಖದಿಂದ ಶವವನ್ನು 
ಸಮುದ್ರಕ್ಕೆ ಇಳಿಸಿದೆ. 

ಮುಂದಿನ ಕೆಲವು ದಿನಗಳನ್ನು ಹೇಗೆ ಕಳೆಡೆನೋ ತಿಳಿಯದು. 
ಸುಂಟಿರಗಾಳಿಯೇನೋ ಬೇಗ ಇಳಿದು ಹೋಗಿ ಹಡಗು ವೇಗವಾಗಿ 
ಹವಳದ ದ್ವೀಪದ ಕಡೆಗೆ ಸಾಗಿತು. ಸಹಾಯಕ್ಕೆ ಯಾರೂ ಇಲ್ಲದ್ದ 
ರಿಂದ ಹಡಗಿನ ಪಟಗಳನ್ನು ಏರಿಸುವುದೂ ಸುತ್ತುವುದೂ ಬಹಳ ಕಷ 
ವಾಯಿತು. ಇದರ ಮೇಲೆ ಹಡಗು ನಡೆಸುವವನೂ ನಾನೇ, ಉಳಿದ 
ಕೆಲಸ ಮಾಡುವವನೂ ನಾನೇ. ಆದರೆ ಎರಡು ದಿನ ಕಳೆದ ಮೇಲೆ 
ಹವ ಬಹಳ ಚೆನ್ನಾಯಿತಲ್ಲದೆ ಹವಳದ ದ್ವೀಪದ ಕಡೆಗೇ ಗಾಳಿ 
ಬೀಸತೊಡಗಿತು. ನನ್ನ ಕೆಲಸ ಹಗುರವಾಯಿತು. ಬಿಲ್ಲಿ ಸತ್ತು 
ಹೋದದ್ದರಿಂದ ಉಂಟಾದ ದುಃಖವೂ ಸ್ವಲ್ಪ ಶಮನವಾಯಿತು. ದೇವರು 
ಕೊಟ್ಟ ಸಂಕಟವನ್ನು ತಲೆಬಾಗಿ ಸಹಿಸಬೇಕೇ ಹೊರತು ಅದಕ್ಕಾಗಿ 
ಮರುಗಿ ಧೈರ್ಯಗೆಡಬಾರದು ಎಂದು ಮನಸ್ಸಿಗೆ ಶಾಂತಿ ತಂದುಕೊಂಡೆ. 

ಹೀಗೆ ಎರಡು ವಾರ ಪ್ರಯಾಣ ಮಾಡಿದ್ದಾಯಿತು. ಹದಿನೈದ 
ನೆಯ ರಾತ್ರಿ ನನಗೆ ಚೆನ್ನಾಗಿ ನಿದ್ದೆ ಬರಲಿಲ್ಲ. ಬೆಳಗಿನ ಜಾವ 
ಸೂರ್ಯೋದಯಕ್ಕಿಂತ ಮುಂಚೆಯೇ ಎದ್ದು ಅಟ್ಟದ ಮೇಲೆ ನಿಂತು 
ನೋಡುತ್ತಿದ್ದೆ. ಸ್ವಲ್ಪ ದೂರದಲ್ಲಿ ಏನೋ ಕರಿಯ ವಸ್ತು ಹಬ್ಬಿದಂತೆ 

1 


೯೮ ಹೆವಳದ ದ್ವೀಪ 


ಕಂಡಿತು. ಅದು ಮೋದವಿರಬಹುದು ; ಮತ್ತೆ ಬಿರುಗಾಳಿ ಎಳುವುದೋ 
ಏನೋ ಎಂದು ಶಂಕೆಯುಂಬಾಯಿತು. ಬಿರುಗಾಳಿ ಬೀಸಿದಂತೆ ಸದ್ದೂ 
ಕೇಳಿಸಲಾರಂಭಿಸಿತು. ನಾನು ಕೂಡಲೇ ಹಡಗಿನ ಪಟವನ್ನು ಸುತ್ತುವ 
ಕೆಲಸಕ್ಕೆ ಹೊರಟಿ. ಅದನ್ನು ಮಾಡಿ ಮುಗಿಸುವ ವೇಳೆಗೆ ಬೆಳಕು 
ಹರಿಯುವ ಸಮಯವಾಯಿತು. ಆಗ ತಾನೆ ಪೂರ್ವದಿಂದ ಹೊರಟ 
ಬೆಳಕಿನಲ್ಲಿ-ಅಜೇನು ಕನಸೋ ನಿಜವೋ! ಆ ಬಂಡೆಯ ಸಾಲು, 
ಅಲೆಗಳ ಸಂತತವಾದ ಗರ್ಜನೆ-ನಾನು ಕಂಡದ್ದು ಮೋಡವಲ್ಲ, ನನ್ಮು 
ಹವಳದ ದ್ವೀಪ! ಬಿರುಗಾಳಿಯಂತೆ ಕೇಳಿದ್ದು ಅಲೆಗಳ ಹೊಡೆತ. ನನ್ನ 
ಮನಸ್ಸಿನಲ್ಲಿ ಕೋಲಾಹಲ, ಸ್ನೇಹಿತರನ್ನು ನೋಡುವ ಆತುರದಲ್ಲಿ 
ಹಡಗಿನ ಯಾನ ಕಡೆಯಲ್ಲೂ ನಿಲ್ಲಲಾರೆ, ಯಾವ ಕೆಲಸವನ್ನೂ ಮಾಡ 
ಲಾರೆ. ಸುಮಾರು ಐದುವರೆ ಘಂಟಿ; ನನ್ನ ಸ್ನೇಹಿತರು ಇನ್ನೂ 
ಎದ್ದಿರುವುದಿಲ್ಲ. ಇನ್ನು ಅರ್ಧೆಘೆಂಟಿಯೊಳಗೇ ನಾನು ದ್ವೀಪವನ್ನು 
ಸೇರಬಹುದು, 

ಹೀಗೆ ಯೋಚಿಸುತ್ತಾ ಹುಚ್ಚನಂತೆ ಹಡಗಿನ ಮೇಲೆ ತಿರುಗುತ್ತಿ 
ದ್ದಾಗ ಕಡಲುಗಳ್ಳರ ಗುರುತಾದ ಕರಿಯ ಬಾವುಟ ಕಣ್ಣಿಗೆ ಬಿತ್ತು. 
ನಾನು ದ್ವೀಸನನ್ನು ಹೇಗೆ ಬಿಟ್ಟಿನೋ ಹಾಗೇ ಹಿಂದಿರುಗಬೇಕೆಂದು 
ಆ ಬಾವುಟವನ್ನು ತೆಗೆದು ಹಡಗಿನ ತುದಿಯಿಂದ ಹಾರಿಸಿದೆ. ಹಾಗೇ 
ಮತ್ತೊಂದು ಯೋಚನೆ ಬಂತು. ಹುಸಿಮದ್ದನ್ನು ತೆಗೆದು ಫಿರಂಗಿಗೆ 
ತುಂಬಿ ಸಮಯ ಕಾಯುತ್ತಾ ನಿಂತೆ. 

ಬಂಡೆಯ ಸಾಲು ಇನ್ನೇನು ಕಾಲುಮೈಲಿ ಉಳಿಯಿತು.....ಅದರ 
ದ್ವಾರವೂ ಬಂತು. ನಾನು ಪ್ರೀತಿಯಿಂದ ಬಂಡೆಗಳ ಕಡೆ ನೋಡು 
ತ್ತಿದ್ದ ಹಾಗೇ ಹಡಗ. ಹಂಸ ತೇಲುವಂತೆ ಸುಖವಾಗಿ ತೇಲಿಕೊಂಡು 
ಒಳಗಡಲಿಗೆ ಬಂತು. ನಮ್ಮ ಗುಡಿಸಲಿನ ಎದುರಿಗೆ ಸರಿಯಾಗಿ ಹಡ 
ಗನ್ನು ನಿಲ್ಲಿಸಿ ಲಂಗರುಪಾಕಿ, ಫಿರಂಗಿಗೆ ಬೆಂಕಿತೋರಿಸಿದೆ. ನಿದ್ರಿಸುವಂ 
ಕಿದ್ದ ಬೆಟ್ಟಗಳೆಲ್ಲಾ ಭರಂಗಿಯ ಗರ್ಜನೆಗೆ ಮರುದನಿ ಕೊಟ್ಟು ನಡುಗಿ 
ಹೋದವು. ಮರುಕ್ಷಣವೇ ಅರ್ಧ ಬಟ್ಟಿ ಹಾಕಿಕೊಂಡು ಪೀಟರ್‌ 
ಹೊರಕ್ಕೆ ಓಡಿ ಬಂದು ಹಡಗನ್ನು ನೋಡಿ ಗಟ್ಟಿ ಯಾಗಿ ಕೂಗಿಕೊಂಡು 


ಮತ್ತೆ ಹವಳದೆ ದ್ವೀಪಕ್ಕೆ ೯೯ 


ಕಾಡುಬೆಕ್ಸಿ ನಂತೆ ನೆಗೆದು ಹಾರಿಹೋದ. ಅವನ ಹಿಂದೆಯೇ ಜಾಕಿ 
ಬಂದು ತಾನೂ ಓಡಿ ಹೋಗುವದರಲ್ಲಿದ್ದ. ಅಷ್ಟರಲ್ಲೇ ನಾನು ಹುಚ್ಚು 
ಪಂತೋಷದಿಂದ ಕಿರಿಚಿದೆ. 

"ಹೋ ಜಾಕಿ! ಪೀಟರ್‌! ನಾನು ಕಣೋ, ನಾನು! ರೋವರ್‌!'' 

ನನ್ನ ಕೂಗನ್ನು ಕೇಳಿ ಅವರು ತಿರುಗಿ ನೋಡಿ, ನಾನು 
ಮತ್ತೊಂದು ಸಾರಿ ಕೂಗಿದಾಗ ನನ್ನ ದನಿಯನ್ನು ಗುರುತಿಸಿ ಆಕ್ಷಣನೇ 
ಜಿಂಕೆಗಳ ಹಾಗೆ ನೀರಿನ ಕಡೆ ಓಡಿ ಬಂದರು. ನನಗೆ ಹಡಗಿನ ಮೇಲೆ 
ಇರುವುದು ಸಾಧ್ಯವಾಗಲಿಲ್ಲ. ಜಾಕಿ ನೀರಿಗೆ ಧುಮುಕಿದ ಕ್ಷಣವೇ 
ನಾನು ಹಡಗಿನಿಂದ ಹಾರಿದೆ. ಇಬ್ಬರೂ ನಡುನೀರಿನಲ್ಲಿ ಸಂಧಿಸಿ 


$ 


ಒಬ್ಬ ರನ್ನೊ ಬ್ಬರು ಅಪ್ಪಿ ಕೊಂಡು ತಳ ಳಕ್ಟೆ ಮುಳುಗಿಹೋಗಿ ನೀರಿನಲ್ಲೇ 
ಮಾತಾಡುವ" ಫ ಪ್ರಯತ್ನ ಮಾಡಿ ಇಬ್ಬರೂ ಸೀರು ಸುಡಿದು, ಕೆಮ್ಮುತ್ತಾ 
ಮೇಲಕ್ಕೆ ಬಂಜಿವು. ನೀಟರ್‌ ಅಲ್ಲಿಯೇ ಈಜಾಡುತ್ತಾ ಒಂದು ನಿಮಿಷ 
ಅತ್ತು ಮತ್ತೊಂದು ನಿಮಿಷ ನಕ್ಕು ಕೇಕೆಹಾಕುತ್ತಿದ್ದ. 

ಮತ್ತೆ ನೆಲಕ್ಕೆ ಬಂದಮೇಲಂಶೂ ನಮ್ಮ ಆನಂದವನ್ನು ಬಣ್ಣಿ 
ಸುವುದಕ್ಕೆ ಹತ್ತು ನಾಲಗೆ ಸಾಲದು. ಒಬರನ್ನೊಬ್ಬರು ಸಾಏರಸಾರಿ 
ಅಪ್ಪಿ ಕೊಂಡೆವು: ಒಬ್ಬರ ಮಾತು ಇನ್ನೊಬ್ಬ ಬ್ಬರಿಗೆ ಅರ್ಧವಾಗದಂತೆ 

ಎಲ್ಲರೂ ಒಟ್ಬಿಗೆ ಮಾಜಾಡಿಕೆವು ಮಧ್ಯೆ ಮಧ್ಯೆ ಹುಚ್ಚು ಹುಚ್ಚಾಗಿ 
ಕೂಗಾಟ. ಕುಣಿದು ಕುಪ್ಪಳಿಸಿ ಕೈಕಾಲು ಸೋತುಹೋಗುಪಖವ 
ತೀರದಲ್ಲಿ ಓಡಾಡಿದೆವು. 

ಆ ದಿನವೆಲ್ಲಾ ಪೀಟರಿಗೆ ವಿರಾಮನೇ ಇಲ. ಬಾಳೇ ಹಣ್ಣು, 
ಬ್ರೆಡ್‌ ಹಣ್ಣು, ಸ್ಲಮ್‌, ಗೆಣಸು, ಬಾರೊ. ತಿಂಗಿನಕಾಯಿ ಸುಂ ತಾ 
ದ್ದನ್ನು ತಂದು ತಂದು ನನ್ನ ಮುದಿದುವೆಮು. ನಾನು ನಿಷ್ಟು 
ತಿಂದರೂ ಅವನಿಗೆ ತೃಪ್ತಿ ಪ್ಲಿಯಿಲ್ಲ. ಬೇಡ ಬೇಡವೆಂದರೂ ಬಾ ಜು 
ಹಿಡಿಯುವನು. ನಾನು ತಿನ್ನುತ್ತಿದ್ಠಾಗಲೀ ದ್ವೀಪವನ್ನು ಬಿಟ್ಟು 
ಹೋದ ಮೇಲೆ ನಡೆದ ಕಫೆಯೆಲ್ಲವನ್ನೂ ಹೇಳಿದೆ. ಒಂದು ಸಾರಿ 
ಹೇಳಿ ಮುಗಿಸಿದ ಮೇಲೆ ಮತ್ತೊಂದು ಸಾರಿ ಹೇಳಿಸಿದರು. ಅನಂತರ 
ಕೆಲವು ಭಾಗಗಳನ್ನು ಮೂರನೆಯ ಸಲ ಹೇಳಬೇಕಾಯಿತು. ಆವತಿಯ 


೧೦೧ ಹೆನಳದೆ ದ್ವೀಪ 


ವಿಷಯ ಕೇಳಿ ಅವರಿಬ್ಬರಿಗೂ ಬಹಳ ವೃಸನವಾಯಿತು. 

“ ಅವಳನ್ನು ಕೊಂದು ಹಾಕುತ್ತಾನಂತೋ ಆ ಟಿರಾರ! ಜಾಕಿ, 
ನೀನು ಅವನನ್ನು ಉಳಿಸಿದ್ದೇ ತಪ್ಪಾಯಿತು. ಇಲ್ಲಿಯೇ ಅವನನ್ನು 
ಹೊತುಬಿಡಬೇಕಾಗಿತ್ತು.” ಎಂದು ಪೀಟರ್‌ ರೇಗಿದ. 

ಜಾಕಿ ಸ್ವಲ್ಪ ಯೋಚನೆ ಮಾಡಿ ಹೇಳಿದ. “ ಈಗ ನಮಗೆ ಅಚು 
ಕಟ್ಟಾದ ಹಡಗು ಸಿಕ್ಕಿದೆ. ಮ್ಮನ್ನು ಹೇಳುವವರು ಕೇಳುವವರು 
ಯಾರೂ ಇಲ್ಲ. ನನಗೆ ಇನ್ನೂ ಕೆಲವು ದ್ವೀಪಗಳನ್ನು ನೋಡಬೇಕೆಂಬ. 
ಆಸೆಯಿದೆ. ಏನು ಹೇಳುತ್ತೀರಿ?” 

" ನಾನು ಕೊಡಬೇಕಂದಿದ್ದ ಸಲಹೆಯನ್ನೇ ನೀನು ಕೊಟ್ಟು 
ಬಿಟ್ಟಿರೆ ನಾನೇನು ಹೇಳಲಿ! ಈಗಲೇ ಹೊರಟುಬಿಡೋಣ.” ಎಂದ, 
ಪೀಟರ್‌. 

* ಸರಿ ಹಾಗಾದರೆ, ಮೊದಲು ಆವತಿ ವಾಸವಾಗಿರುವ ದ್ವೀಪಕೆ 
ಹೋಗಿ ಸಾಧ್ಯವಾದರೆ ಅವಳನ್ನು ಉಳಿಸುವ ಪ್ರಯತ್ನ ಮಾಡೋಣ. 
ಅವಳನ್ನು ಸ್ಮಶಾನಕ್ಕೆ ಕಳಿಸುವ ಬದಲು ಅವಳಿಗೆ ಬೇಕಾದ ಗಂಡನ 
ಮನೆಗೇ ಕಳಿಸು ಎಂದು ಟಿರಾರಸಿಗೆ ಹೇಳಬೇಕು. ಅನನಿಗೇನಾದರೂ 
ಕೃತಜ್ಞ ತೆಯಿದ್ದರೆ ನಮ್ಮ ಮಾತು ಕೇಳುತ್ತಾನೆ” 

೧೪ 
ಆವತಿಯನ್ನು ರಕ್ಷಿಸುವ ಪ್ರಯತ್ನ 

ಆ ದಿನವೇ ಹೊರಡುವ ಏರ್ಪಾಡು ನಡೆಯಿತು. ನಮಗೇನೂ 
ಸಾಮಾನು ಸರಂಜಾಮು ಕಟ್ಟುವ ತೊಂದರೆಯಿರಲಿಲ್ಲವಷ್ಟೆ. ಕೊಡಲಿ, 
ಟಿಲಿಸ್ಕೋಪು ಮುಂತಾದ್ಬನ್ನೆಲ್ಲ ದೋಣಿಗೆ ಹಾಕಿದೆವು. ಅನಂತರ ಒಂದು 
ಮರದ ಚೂರಿನಮೇಲೆ ನಮ್ಮೆಲ್ಲರ ಹೆಸರನ್ನೂ ಒಂದರ ಕೆಳಗೆ ಒಂದರಂತೆ 
ಕೆತ್ತಿ ಅದನ್ನು ಗುಡಿಸಲಿನಲ್ಲಿ ಒಂದು ಕಂಬಕ್ಕೆ ಸಿಕ್ಕಿಸಿದೆವು. ಅದಾದ 
ಮೇಲೆ ಸ್ವಲ್ಪ ಹಣ್ಣುಹಂಸಲು, ತೆಂಗಿನಕಾಯಿಗಳನ್ನು ತುಂಬಿಕೊಂಡು 
ಹಡಗನ್ನು ಹತ್ತಿದೆವು. ಗಾಳಿ ಚೆನ್ನಾಗಿ ಬೀಸುತ್ತಿದ್ದುದರಿಂದ ಬೇಗ 
ಒಳಗಡಲನ್ನು ದಾಟಿ ಸಮುದ್ರಕ್ಕೆ ಬಂದು ಕೊನೆಯ ಸಾರಿ ಬಂಡೆಯ 


ಅನತಿಯನ್ನು ರಕ್ಷಿಸುವ ಪ್ರಯತ್ನ ೧೦೧ 


ಮೇಲೆ ಅಲೆ ಉರುಳುವುದನ್ನು ನೋಡಿ, ಮುಂದಕ್ಕೆ ಪ್ರಯಾಣಮಾಡಿ 
ಬೆವು. ಕತ್ತಲೆಯಾಗುವ ಹೊತ್ತಿಗೆ ಹವಳದ ದ್ವೀಪದ ಖಣ ತೀರಿ 
ಅದು ಕಣ್ಮರೆಯಾಯಿತು. 

ನಮ್ಮ ಪ್ರಯಾಣದ ವಿಷಯ ಹೆಚ್ಚೇನೂ ಬರೆಯಬೇಕಾದ್ದಿ ಲ್ಲ. 
ಯಾವ ತೊಂದರೆಯೂ ಇಲ್ಲದೆ ಮೂರುವಾರ ಕಳೆದಮೇಲೆ ಮಂಗೋ 
ದ್ವೀಪಕ್ಕೆ ಬಂದೆವು. ಬಿಲ್ಲಿ ಅದರ ಸ್ವರೂಪವನ್ನು ವರ್ಣಿಸಿದ್ದರಿಂದ 
ಅದನ್ನು ನಾನು ಸುಲಭವಾಗಿ ಗುರುತುಹಿಡಿದೆ. 

ಆ ದ್ವೀನದ ದಕ್ಷಿಣಭಾಗದಲ್ಲಿ ಒಬ್ಬ ಉಪಾಧ್ಯಾಯ ನೆಲಸಿ 
ಕಿರಾತರಿಗೆ ಓದುಬರಹ ಹೇಳಿಕೊಡುತ್ತಿದ್ದನಂತೆ. ಬಿಲ್ಲಿ ಇದನ್ನು 
ನನಗೆ ಹೇಳಿದ್ದುದು ನೆನಪಿಗೆ ಬಂತು. ಆ ಉಪಾಧ್ಯಾಯನನ್ನು ಕಂಡು 
ಮಾತಾಡೋಣನೆಂದು ಹಳ್ಳಿಯ ಕಡೆಗೇ ತಿರುಗಿದೆವು. ಸಂಜೆಯ 
ಹೊತ್ತಿಗೆ ಅಲ್ಲಿಯ ಬಂಡೆ ಸಾಲಿನ ಬಳಿಗೆ ಬಂದು ಲಂಗರುಹಾಕಿದ್ದಾ 
ಯಿತು. ನಾವಾಗಿಯೇ ಹಳ್ಳಿಗೆ ಹೋಗೋಣವೆ ಎಂದು ಚರ್ಚೆ 
ಮಾಡುತ್ತಾ ಇರುವಾಗ ತೀರದಿಂದ ದೋಣಿಯೊಂದು ಹಡಗಿನ ಕಡೆಗೆ 
ಬಂತು. ಅದರಲ್ಲಿ ಬಹಳ ಸಭ್ಯನಾಗಿ ಕಾಣುತ್ತಿದ್ದವನೊಬ್ಬ ಕುಳಿತಿದ್ದ. 
ಅವನು ಕಿರಾತನಾದರೂ ನಮ್ಮಂತೆಯೇ ಉಡುಪುಹಾಕಿದ್ದನು. ಹಡಗಿಗೆ 
ಹತ್ತಿ ಬಂದು ನಮಗೆ ನಮಸ್ಕಾರಮಾಡಿ “ನೀವು ಬಂದದ್ದರಿಂದ ಬಹಳ 
ಸಂತೋಷವಾಯಿತು. ಚೆನ್ನಾಗಿದ್ದೀರ? ಊರಿಗೆ ಬರಬಹುದಲ್ಲ?” 
ಎಂದನು. ನಾವೂ ಅವನಿಗೆ ನಮಸ್ಕಾರಮಾಡಿ ಕುಶಲಪ್ರಕ್ತೆ ಕೇಳಿದೆವು. 

“ ಇಲ್ಲಿ ಉಪಾಧ್ಯಾಯರೊಬ್ಬರು ಇದ್ದಾರೆಂದು ಕೇಳಿದ್ದೆ. ನೀವೇ 
ಇರಬೇಕಲ್ಲವೆ?” ಎಂದು ಜಾಕಿ ಪ್ರಶ್ನೆ ಮಾಡಿದನು. 

“ ಹೌದು, ನಾನೇ.” 

“ ಅನುಕೂಲವಾಯಿತು. ನಿಮ್ಮನ್ನು ನೋಡಬೇಕೆಂದೇ ನಾವು 
ಇಲ್ಲಿಗೆ ಬಂದದ್ದು. ಕೊಠಡಿಯೊಳಕ್ಕೆ ಬನ್ನಿ. ನಿಮ್ಮೊಡನೆ ಸ್ವಲ್ಪ 
ಮಾತಾಡಬೇಕಾಗಿದೆ.? 

ಅರ್ಧ ಘಂಟಿ ಸಂಭಾಷಣೆಯಾದಮೇಲೆ ಇಬ್ಬರೂ ಹೊರಗೆ 
ಖಂದರು. ಉಪಾಧ್ಯಾಯ ಮತ್ತೆ ನಮಗೆಲ್ಲಾ ನಮಸ್ಕಾರ ಹೇಳಿ 


೧೦೨ ಹವಳದೆ ದ್ವೀಪ 


ದೋಣಿಯಲ್ಲಿ ಕುಳಿತು ದಡಕ್ಕೆ ಹೊರಟುಹೋದ. ಅವನನ್ನು ಕಳಿಸಿ 
ಕೊಟ್ಟಿ ಮೇಲೆ ಜಾಕಿ ತಾನು ಕೇಳಿದ್ದ ವಿಷಯವನ್ನೆಲ್ಲಾ ನಮಗೂ ತಿಳಿ 
ಸಿದನು. ಆವತಿ ಟಿರಾರನ ಹಳ್ಳಿ ಯಲ್ಲೇ ಇದ್ದಳಂತೆ. ಅವನ ಸ್ನೇಹಿತ 
ನನ್ನು ಮದುವೆಯಾಗುವುದಿಲ್ಲವೆಂದು ಅವಳು ಇನ್ನೂ ಹಟಮಾಡು 
ತ್ತಲೇ ಇದ್ದುದರಿಂದ ಟಿರಾರ ಅವಳನ್ನು ಸೆರೆಯಿಲ್ಲಿ ಟ್ಟಿದ್ದ ನಂತೆ. 4 ಪ್ರ 
ಮಂಗೋ ದ್ವೀಪದ ದಕ್ಷಿಣಕ್ಕೆ ಐವತ್ತು ಮೈಲಿ ದೂರದಲ್ಲಿ ಇನ್ನೊಂದು 
ದ್ರೀಪನಿದೆ. ಅದರ ನಾಯಕನಲ್ಲೇ ಆವತಿ ಮೋಹಗೊಂಡಿರುವುದು. 
ಹೇಗಾದರೂ ಮಾಡಿ ಸೆರೆಯಿಂದ ತಪ್ಪಿಸಿಕೊಂಡು ಅಲ್ಲಿಗೆ ಓಡಿಹೋಗ 
ಬೇಕೆಂದು ಯೋಚಿಸುತ್ತಿದ್ದಾಳೆ. ನಾವು ಒಳ್ಳೆಯ ಸಮಯದಲ್ಲೇ 
ಬಂದಹಾಗಾಯಿತು.' ಎಂದು ಜಾಕಿ ಕಥೆಯನ್ನು ಮುಗಿಸಿದನು. 

ಉಪಾಧ್ಯಾಯ ವಾಸಿಸುತ್ತಿದ್ದ ಹಳ್ಳಿ ಒಂದು ಕೊಲ್ಲಿಯ ದಡದಲ್ಲಿ 
ಬಹಳ ರಮ್ಯವಾದ ಸ್ಥ ಳದಲ್ಲಿತ್ತು. ದಡದಿಂದ ಹಳ್ಳಿ ಯವರೆಗೂ ಬಗೆ 
ಬಗೆಯ ಮರಗಳು ಬೆಳೆದು ಸೊಂಪಾಗಿ ಕಾಣುತ್ತಿದ್ದವು. ಅದರ ಉತ್ತರ 
ದಿಕ್ಕಿ ನಲ್ಲಿದ್ದ ಸಣ್ಣ ಬೆಟ್ಟದ ಸಾಲೇಆ ಹಳ್ಳಿಗೂ ಟರಾರನ ಹಳ್ಳಿಗೂ 
ನಡುವೆ ಇದ್ದ ಗಡಿ, ನಾವು ದೋಣಿಯಿಂದ ಇಳಿಯುವ ಹೊತ್ತಿಗೆ 
ಉಪಾಧ್ಯಾಯನೂ ಅವನ ಹೆಂಡತಿಯೂ ದಡದ ಹತ್ತಿರ ಬಂದು ಸೈ 
ಕುಲುಕಿ ನಮಗೆ ಸುಖಾಗಮನ ಬಯಸಿದರು. ದಡದ ಮೇಲೆ ನಮ್ಮನ್ನು 
ನೋಡಲು ನೂರಾರು ಜನ ಕಿರಾತರ ಗುಂಪು ನೆರೆದಿತ್ತು. ನಾವು 
ಬಂದದ್ದರಿಂದ ಅವರೆಲ್ಲರಿಗೂ ಬಹಳ ಸಂತೋಷ. ಉಪಾಧ್ಯಾಯನು 
ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಿ ಬಹೆಳ ಆದರದಿಂದ ರುಚಿ 
ಯಾದ ತಿಂಡಿ ತೀರ್ಥಗಳನ್ನು ಕೊಟ್ಟು ಉಪಚರಿಸಿದನು. ಸ್ವಲ್ಪ 
ಹೊತ್ತು ಆ ಮಾತು ಈ ಮಾತು ನಡೆದ ಮೇಲೆ ಆವತಿಯ ವಿಷಯ 
ಚರ್ಚೆಗೆ ಬಂತು. 

“ ನೀವು ಆಕೆಯ ವಿಷಯದಲ್ಲಿ ಕೈಹಾಕುವುದು ಒಳ್ಳೆ ಯದಲ್ಲ. 
ಆ ಹಳ್ಳಿಯ ಕಾಡು ಜನರೆಲ್ಲ ಬಹಳ ಕ್ರೂರಿಗಳು. ಆವತಿಯ ಕಥೆ 
ಕೇಳಿದರೆ ನನಗೂ ವ್ಯಸನವಾಗುತ್ತದೆ. ಆದರೆ ನಾವು ಏನೂ ಸಹಾಯ 
ಮಾಡುವುದಕ್ಕಾಗುನುದಿಲ್ಲ. ನೀವು ಅವಳ ಕಡೆಗೆ ವಹಿಸಿಕೊಂಡು 


ಅನತಿಯನ್ನು ರಕ್ಷಿಸುವ ಪ್ರಯತ್ನ ೧೦೩ 


ಬಂದರೆ ನಿಮ್ಮ ಮಾತೂ ನಡೆಯುವುದಿಲ್ಲ; ನಿಮ್ಮ ಪ್ರಾಣಕ್ಕೇ ಅಪಾಯ 
ಬಂದರೂ ಬರಬಹುದು.” ಎಂದು ಉಪಾಧ್ಯಾಯ ಎಚ್ಚರಿಕೆ ಕೊಟ್ಟನು. 

ಜಾಕಿ ಒಂದೇ ಮಾತಿನಲ್ಲಿ ಉತ್ತರಕೊಟ್ಟ. 

“ ಉಪಾಧ್ಯಾಯರೆ, ಒಳ್ಳಯ ಕೆಲಸ ಸಾಧಿಸುವ ಸಂದರ್ಭದಲ್ಲಿ 
ಸಾಯಬೇಕಾದರೂ ನಾವು ಹೆದುರುವವರಲ್ಲ.” 

ಉಪಾಧ್ಯಾಯನಿಗೆ ಆ ಮಾತನ್ನು ಕೇಳಿ ಮೆಚ್ಚಿಕೆಯಾಯಿತು. 

“ ಹಾಗಾದರೆ ಆ ಹಳ್ಳಿಗೆ ಹೊರಡಬಹುದು, ನಾನು ನಿಮ್ಮ 
ಜೊತೆಯಲ್ಲಿ ಬಂದು ದುಬಾಸಿಯ ಕೆಲಸ ಮಾಡಿ ಒಬ್ಬರ ಮಾತನ್ನು 
ಇನ್ನೊಬ್ಬರಿಗೆ ಅರ್ಥ ಹೇಳುತ್ತೇನೆ. ಟರಾರನಿಗೆ ನನ್ನನ್ನು ಕಂಡರೆ 
ಆಗದು. ಆದರೂ ಇದುವರೆಗೆ ನನ್ನಲ್ಲಿ ಮಾರ್ಯಾದೆಯಿಂದಲೇ 
ನಡೆದುಕೊಂಡಿದ್ದಾನೆ” ಎಂದನು. 

ಮಾರನೆಯ ದಿನ ನಾವು ದ್ವೀಪವನ್ನು ಸುತ್ತಿಕೊಂಡು ಟಿರಾರನ 
ಹೆಳ್ಳಿಯ ಕಡೆಗೆ ಹೋದೆವು. ಹಡಗಿನಲ್ಲಿ ಉಪಾಧ್ಯಾಯನ ಜೊತೆಗೆ 
ಅನೇಕ ಕಿರಾತರನ್ನು ಕರೆದುಕೊಂಡದ್ದಲ್ಲದೆ ನಮ್ಮ ನಿರಂಗಿಯನ್ನು 
ಚೆನ್ನಾಗಿ ಬೆಳಗಿ ಪ್ರಕಾಶವಾಗಿ ಮಾಡಿದ್ದೆವು. ಇದೆಲ್ಲಾ ಟಿರಾರನಿಗೆ 
ನಮ್ಮಲ್ಲಿ ಭಯವೂ ಮರ್ಯಾದೆಯೂ ಹುಟ್ಟಿಲೆಂದು ಮಾಡಿದ ಯತ್ನ. 
ಎರಡು ಘಂಟಿ ಕಳೆಯುವುದರಲ್ಲಿ ನಾವು ಆ ಹಳ್ಳಿಯ ಸಮಿನಾಪಕ್ಕೆ 
ಬಂದು ಗುಂಡು ಹಾರಿಸಿ ನಮ್ಮ ದೇಶದ ಬಾವುಟವನ್ನು ಹಡಗಿನ 
ಮೇಲೆ ಏರಿಸಿದೆವು. 

ಗುಂಡಿನ ಸದ್ದು ಕೇಳಿದೊಡನೆ ಊರಿನ ಜನರೆಲ್ಲ ಹೆದರಿ ಹೊರಕ್ಕೆ 
ಓಡಿ ಬಂದರು, ಆದರೆ ನಾವು ಯಾವ ತೊಂದರೆಯನ್ನೂ ಕೊಡದೆ 
ಶಾಂತಿಯಿಂದಿದ್ದುದನ್ನು ನೋಡಿ ಅವರಿಗೆ ಧೈರ್ಯ ಬಂದಿರಬೇಕು. 
ನಾಲ್ಕೈದು ಜನ ದೋಣಿಯಲ್ಲಿ ಕೂತು ಹಡಗಿನ ಹತ್ತಿರ ಬಂದರು. 
ಉಪಾಧ್ಯಾಯ ಹೊರಗೆ ಬಂದು ಅವರೊಡನೆ ಮಾತಾಡಿದನು. 

“ ನಾವು ನಿಮ್ಮಲ್ಲಿ ಯುದ್ಧಕ್ಕಾಗಿ ಬಂದಿಲ್ಲ. ಸ್ನೇಹಭಾವದಿಂದ 
ಬಂದಿದ್ದೇವೆ. ನಿಮ್ಮ ನಾಯಕನೊಡನೆ ಮಾತಾಡಬೇಕಾಗಿದೆ. ಆತ 
ನನ್ನು ಹಡಗಿಗೆ ಬರಹೇಳ್ಳ್ಯಜ್ಞ 


೧೦೪ ಹೆನಳವ ದ್ವೀಪ 


ಅವರು ಹೋದಮೇಲೆ ನಾವು ಆತುರದಿಂದ ಉತ್ತರ ಬರುವು 
ದನ್ನೇ ಕಾಯುತ್ತಿದ್ದೆವು. ಕೊನೆಗೆ ಒಂದು ದೋಣಿ ಹೊರಟುಬಂತು. 
ಅದರಲ್ಲಿದ್ದವರು ಹಡಗಿನ ಮೇಲಕ್ಕೆ ಬಂದು ಟಿರಾರನ ಉತ್ತರವನ್ನು 
ತಿಳಿಸಿದರು. 

“ ನಮ್ಮ ನಾಯಕನಿಗೆ ಈ ದಿನ ಮುತಸಂಬಂಧವನಾದ ಹೆಬ್ಬವಾದ್ದೆ 
ರಿಂದ ಅವರು ಹಡಗಿಗೆ ಬರುವುದಕ್ಕಾಗುವುದಿಲ್ಲ. ಅಷ್ಟೇ ಅಲ್ಲದೆ 
ಇನ್ನೊಂದು ದ್ವೀಪದ ನಾಯಕ ಅವರ ಅತಿಥಿಯಾಗಿ ಬಂದಿದ್ದಾನೆ. 
ನೀವೇ ಹಳ್ಳಿಗೆ ಬರುವುದಾದರೆ ಬಹೆಳ ಸಂತೋಷ ಎಂದು ಹೇಳಿ ಕಳು 
ಹಿಸಿದ್ದಾರೆ.? 

ನಾವು ಕೂಡಲೆ ಬರುವುದಾಗಿ ಉತ್ತರ ಕಳಿಸಿದೆವು. 

ದಡದಲ್ಲಿ ಅರೆಜೆತ್ತಲೆಯಾಗಿದ್ದ ಕಿರಾತರ ಗುಂಪು ನೆರೆದು 
ನಮ್ಮನ್ನು ಸಂತೋಷದಿಂದ ಬರಮಾಡಿಕೊಂಡಿತು. ಅವರ ಜೊತೆಯಲ್ಲಿ 
ಒಂದು ಮನೆಗೆ ಹೋಗಿ ಅಲ್ಲಿ ತಿಂಡಿ ತೀರ್ಥ ತೆಗೆದುಕೊಂಡದ್ದಾಯಿತು. 

“ನಿಮ್ಮ ನಾಯಕರೆಫ್ಲಿ? ಅನರನ್ನು ನೋಡಲು ಹೋಗೋಣ ವೆ)? 
ಎಂದು ಉಪಾಧ್ಯಾಯ ಕೇಳಿದನು. ಕಿರಾತರು ತಮ್ಮೊಳಗೇ ಏನೇನೋ 
ಮಾತಾಡಿಕೊಂಡರು. ಆಮೇಲೆ ಒಬ್ಬ ಮುಂದೆ ಬಂದು ಉಪಾಧ್ಯಾಯ 
ನಿಗೆ ಏನೋ ಹೇಳಿದನು. 

“ ಏನಂತೆ?” ಎಂದು ಜಾಕಿ ಕೇಳಿದ. 

“ ನಾಯಕ ಈಗ ದೇವರ ಗುಡಿಗೆ ಹೋಗಬೇಕಂತೆ. ಇನ್ನು 
ಸ್ವಲ್ಪ ಹೊತ್ತಾದಮೇಲೆ ಸಿಕ್ಕುತ್ತಾನಂತೆ. ಸ್ವಲ್ಪ ಹೊತ್ತು ಕಾದು 
ನೋಡೋಣ.” 

ಸುಮಾರು ಅರ್ಧ ಘೆಂಟಿಯಾದ ಮೇಲೆ ಟರಾರನೇ ನಾವಿದ್ದ 
ಸ್ಥಳಕ್ಕೆ ಬಂದ. ಅವನ ಹಿಂದೆ ಎಂಟುಹತ್ತು ಜನ ಹಣ್ಣು ಹಂಪಲು 
ತುಂಬಿದ ಕುಕ್ಕೆಗಳನ್ನು ಹೊತ್ತು ತಂದರು. 

ನಾವೂ ಎದ್ದು ಎರಡು ಹೆಜ್ಜೆ ಮುಂದೆ ಬಂದು ಅವನಿಗೆ ಸ್ವಾಗತ 
ಕೊಟ್ಟಿವು- ಟರಾರನೂ ನಮ್ಮನ್ನು ಕೋಡಿ ಬಹಳ ಸಂತೋಷ 
ವಾಯಿತೆಂದು ಉಪಾಧ್ಯಾಯನ ಮೂಲಕ ಕ್ವಿಳಿಸಿದನು. 


ಅವತಿಯನ್ನು ರಕ್ಷಿಸುವ ಪ್ರಯತ್ನ ೧೦೫ 


* ನನ್ನ ಸ್ನೇಹಿತರು ಇಷ್ಟು ದೂರ ಬಂದ ವಿಷಯವೇನು? 
ನನ್ನಿಂದ ಆಗಬೇಕಾದದ್ದೇನಿದೆ?” 

ನಾವು ಆವತಿಯ ಪ್ರಾಣವನ್ನು ಬೇಡುವುದಕ್ಕಾಗಿ ಬಂದೆವೆಂದು 
ಉಪಾಧ್ಯಾಯ ತಿಳಿಸಿದನು. 

ಜಾಕಿ ಉಪಾಧ್ಯಾಯನನ್ನು ಕುರಿತು “ ಇದನ್ನು ಬೇಡುವ ಹಕ್ಕು 
ನಮಗಿದೆಯೆಂದು ನಾಯಕನಿಗೆ ತಿಳಿಸಿ, ನಾವು ಆವತಿಯ ಪ್ರಾಣವನ್ನು 
ಮಾತ್ರವಲ್ಲದೆ, ಟಿರಾರನ ಮತ್ತು ಅವನ ಜನರ ಪ್ರಾಣವನ್ನೂ ಉಳಿಸಿ 
ದ್ಹೇವೆ. ಆವತಿ ತನಗೆ ಇಷ್ಟಬಂದವನನ್ನು ಮದುವೆಯಾಗಿ ಸುಖ 
'ವಾಗಿರಲೆಂದು ನಮ್ಮ ಆಸೆ.” 

ಉಪಾಧ್ಯಾಯ ಈ ಮಾತನ್ನು ಹೇಳುತ್ತಿರುವಾಗಲೇ ಟಿರಾರನ 
ಹುಬ್ಬು ಗಂಟಕ್ಕಿತು. ಅವನ ಮುಖ ನೋಡಿದಾಗಲೇ ನಮ್ಮ ಬೇಡಿಕೆ 
ಯನ್ನು ಸಲ್ಲಿಸುವುದಿಲ್ಲವೆಂದು ಸ್ಪಷ್ಟವಾಗಿ ಗೊತ್ತಾಯಿತು. ಅವನು 
ಬಹಳ ಕೋಪದಿಂದ ಏನೋ ಹೇಳಿದನು. 

“ಏನು ಹೇಳುತ್ತಾನೆ ಉಪಾಧ್ಯಾಯರೆ?” 

“ ನಿಮ್ಮ ಮಾತಿಗೆ ಅವನು ಒಪ್ಪುವುದಿಲ್ಲ. ಆವತಿಯನ್ನು 
ಮದುವೆಮಾಡಿಕೊಡುತ್ತೇನೆಂದು ತನ್ನ ಸ್ನೇಹಿತನಿಗೆ ಭಾಷೆ ಕೊಟ್ಟಿದ್ದಾ 
-ನಂತೆ. ಆಕೆಯನ್ನು ಕರೆದುಕೊಂಡುಹೋಗುವುದಕ್ಕೆ ಆಗಲೇ ಜನರು 
ಬಂದಿದ್ದಾರೆ.” 

ಟರಾರ ತನ್ನ ಹಿಂದೆ ಬಂದಿದ್ದವರ ಕಡೆ ತಿರುಗಿ ಅವರಿಗೆ ಏನೋ 
'ಅಪ್ಪಣೆಮಾಡಿದನು. ಕೂಡಲೆ ಅವರು ತಮ್ಮ ಕುಕ್ಕೆಗಳಲ್ಲಿದ್ದ ಹಣ್ಣು 
ಹಂಪಲೆಲ್ಲವನ್ನೂ ಅಲ್ಲಿ ರಾಶಿಹಾಕಿದರು. 

“ಇದನ್ನೆಲ್ಲಾ ಏನು ಮಾಡುತ್ತಾರೆ?” ಎಂದು ನಾನು ಕೇಳಿದೆ. 

“ ಯಾರಿಗೋ ಉಡುಗೊರೆಯಾಗಿ ಕೊಡುವುದಕ್ಕೋಸ್ಕರ ತಂದಿರ 
ಬೇಕು. ಅದಕ್ಕೇ ಅದನ್ನೆಲ್ಲಾ ಇಲ್ಲಿ ರಾಶಿಹಾಕಿದ್ದಾರೆ.? 

ಇಬ್ಬರು ಕಿರಾತರು ಯುವತಿಯೊಬ್ಬಳನ್ನು ಕರೆತಂದು ಆ ಹಣ್ಣು 
ತರಕಾರಿಗಳ ರಾಶಿಯಮೇಲೆ ಅವಳನ್ನು ಕೂರಿಸಿದರು. ಅವಳೇ ಆವತಿ 
ಯೆಂದು ಗುರುತಿಸಿದೆವು. ನಮಗೆ ಭಯವೂ ಆಶ್ಚರ್ಯವೂ ಆಯಿತು. 


೧೦೬ ಹನಳದೆ ದ್ವೀಪ 


“ಇದೇನು ಉಪಾಧ್ಯಾಯರೆ? ಅವಳನ್ನು ಆ ರಾಶಿಯ ಮೇಲೆ 
ಕೂರಿಸಿದ್ದರ ಉದ್ದೇಶವೇನು?” 

ಉಪಾಧ್ಯಾಯ ಜಾಕಿಯ ಕ್ಸ ಹಿಡಿದುಕೊಂಡು ಬಹಳ ದುಃಖ 
ದಿಂದ ಹೇಳಿದನು: “ಆಕೆಯ ಕೈಕಾಲು ಕಟ್ಟ ಹಣ್ಣು ಹಂಪಲಿನ ಜೊತೆಗೆ 
ಕಳಿಸಿಬಿಡುತ್ತಾರೆ. ಸಾಪ, ಅವಳ ಗತಿ ಹೇಗಾಗುತ್ತೋ ಕಾಣೆ,” 

ಜಾಕಿಗೆ ಕೋಪ ಮಿತಿಮೀರಿತು. " ಹಾಗೇನು?” ಎಂದು ಕೂಗಿ 
ಉಪಾಧ್ಯಾಯನನ್ನು ಒಂದು ಕಡೆ ತಳ್ಳಿ ದಾರಿಯಲ್ಲಿದ್ದ ಕಿರಾತರನ್ನು 
ನೂಕಿಕೊಂಡು ರಾಶಿಯಬಳಿಗೆ ನೆಗೆದು ಹೋದನು. ಕೂಡಲೆ ಆವತಿ 
ಯನ್ನು ರಾಶಿಯಮೇಲಿಂದ ಇಳಿಸಿ ಒಂದು ಮರದ ಹತ್ತಿರ ನಿಲ್ಲಿಸಿದನು. 
ಕಣ್ಣುಗಳು ಕೋಪದಿಂದ ಉರಿಯುತ್ತಿದ್ದುವು. ಕೆರಾತನೊಬ್ಬನ 
ಕೈಯಿಂದ ಲಾಠಿಯನ್ನು ಕಿತ್ತುಕೊಂಡು ಅದನ್ನು ಬೀಸುತ್ತಾ “ ಬಪ್ಪಿ 
ನಿಮ್ಮು ಊರಿನವರೆಲ್ಲಾ ಬಸ್ಸಿ, ಏನು ಮಾಡುತ್ತೀರೋ ನೋಡಿಯೇ 
ಬಿಡುತ್ತೇನೆ.” ಎಂದು ಕೂಗಿದನು. 

ಕ್ಷಣಕಾಲ ಕಿರಾತರೆಲ್ಲರೂ ಆಶ್ಚರ್ಯದಿಂದ ಮೂಕರಾಗಿ ನಿಂತರು. 
ಮರುಕ್ಷಣವೇ ಎಲ್ಲರೂ ಕೂಗಿಕೊಂಡರು. ಲಾಠಿಗಳನ್ನೂ ಈಟಗಳನ್ನೂ 
ಎತ್ತಿಕೊಂಡು ಜಾಕಿಯ ಮೇಲೆ ನುಗ್ಗಿದರು. ಇನ್ನೊಂದು ನಿಮಿಷದಲ್ಲಿ 
ಜಾಕಿ ಈಟಯ ತಿವಿತದಿಂದ ಸಾಯಬೇಕು; ಅವನ ರಕ್ತ ನೆಲದ 
ಮೇಲೆ ಹರಿಯಬೇಕು. ಆಗ ಉಪಾಧ್ಯಾಯ ಥಟ್ಟನೆ ಓಡಿಬಂದು 
ಜಾಕಿಯ ಮುಂದೆ ರಿಂತು ಕಿರಾತರನ್ನು ತಡೆದನು, 

“ ಸಿಲ್ಲಿ, ಈ ವಿಷಯದಲ್ಲಿ ನೀವು ಪ್ರವೇಶಿಸಬಾರದು, ನೀವೆಲ್ಲಾ 
ಟರಾರನ ಸೇವಕರು ಮಾತ್ರ, ಅಲ್ಲವೆ? ಈ ಯುವಕ ಬದುಕಬೇಕೋ 
ಸಾಯಬೇಕೋ ಎಂದು ನಿಶ್ಚಯಿಸುವುದಕ್ಕೆ ನಿಮ್ಮ ನಾಯಕನಿದ್ದಾನೆ. 
ಅವನ ಅಧಿಕಾರವನ್ನು ನೀವು ವಹಿಸಬಾರದು!” 

ಕಿರಾತರು ಸುಮ್ಮನೆ ನಿಂತರು. ಉಪಾಧ್ಯಾಯ ತನ್ನ ಅಧಿಕಾರಕ್ಕೆ 
ಮನ್ನಣೆಕೊಟ್ಟದ್ದರಿಂದ ಟಿರಾರನಿಗೆ ಸಂತೋಷವಾಗಿರಬಹೆದು ; 
ಅಥವಾ ಹಿಂದೆ ಕಷ್ಟಕಾಲದಲ್ಲಿ ಜಾಕಿ ತನ್ನ ಪ್ರಾಣವನ್ನು ಕಾಪಾಡಿದ: 
ನೆನಪು ಮನಸ್ಸಿಗೆ ಅಲ್ಪಸ್ವಲ್ಪ ಬಂದಿರಬಹುದು. ಅಂತೂ ಟಿರಾರ ತನ್ನೆ 


ಅವತಿಯನ್ನು ರಕ್ಷಿಸುವ ಪ್ರಯತ್ನ ೧೦೭ 


ಸೇವಕರ ಕಡೆ ತಿರುಗಿ “ಹಿಂಜಿ ನಿಲ್ಲಿ. ಈ ಯುವಕನ ಜೀವ ನನಗೆ 

ಸೇರಿದ್ದು.” ಎಂದು ಹೇಳಿ ಅನಂತರ ಜಾಕಿಯನ್ನು ಕುರಿತು" ಈ ನಡ 

ವಳಿಕೆಯಿಂದ ನಿನ್ನ ಸ್ವಾತಂತ್ರ್ಯಹೋಯಿತು. ನಿನ್ನ ಜೀವ ನನ್ನಕ್ಕ 

ಸೇರಿದೆ. ಸುಮ್ಮನೆ ಶರಣಾಗತನಾಗು. ನೀನಿರುವವನು ಒಬ್ಬ; ನನ್ನಹಿಂದೆ 

ಸಾನಿರಾರು ಜನರಿದ್ದಾರೆ. ಅನ್ಯಾಯವಾಗಿ ಪ್ರಾಣಬಿಡಬೇಡ,” ಎಂದನು. 
ಜಾಕಿಯ ಕೋಪ ಮತ್ತಷ್ಟು ಕೆರಳಿತು. 

“ಕೇಡಿಗ! ನಾನು ಸಾಯುವದಕ್ಕೆ ಹೆದರುವವನಲ್ಲ. ಆದರೆ 
ಸಾಯುವುದಕ್ಕೆ ಮುಂಚೆ ನಿಮ್ಮಲ್ಲಿ ಕೆಲವರನ್ನಾದರೂ ಆಹುತಿ ತೆಗೆದು 
ಕೊಳ್ಳುತ್ತೇನೆ. ಆವತಿಗೆ ಏನೂ ಕೆಡಕುಮಾಡುವುದಿಲ್ಲವೆಂದು ಭಾಷೆ 
ಕೊಡುವವರೆಗೂ ನಾನು ಶರಣಾಗತನಾಗುವದಿಲ್ಲ.” 

“ನೀನು ಶುದ್ಧ ಮೂರ, ಆದರೂ ನಿನ್ನ ಮಾತಿಗೆ ಸ್ವಲ್ಪ 
ಮನ್ನ ಣೆಕೊಡುತ್ತೇನೆ. ಇನ್ನು ಮೂರುದಿನ ಮಟ್ಟಿಗೆ ಆವತಿಯನ್ನು 
ಕಳುಹಿಸುವುದಿಲ್ಲ.” 

“ಟಿರಾರನ ಮಾತಿಗೆ ಒಪ್ಪಿಕೊಳ್ಳಿ. ಈಗ ಜಗಳಕ್ಕೆ ನಿಂತರೆ 
ಅವನು ನಿಮ್ಮನ್ನು ಕೊಂದುಹಾಕುತ್ತಾನೆ. ಆವತಿಗೂ ಉಪಕಾರ 
ವಾದಂತಾಗುವುದಿಲ್ಲ. ಮೂರುದಿನ ಅವಕಾಶ ಸಿಕ್ಕಿದೆಯಲ್ಲ, ಮುಂದೇ 
ನಾಗುವುದೋ ನೋಡೋಣ.” ಎಂದು ಉಪಾಧ್ಯಾಯ ಬೇಡಿಕೊಂಡನು. 

ಜಾಕಿ ಸ್ವಲ್ಪ ಯೋಚಿಸಿದನಂತರ ತನ್ನ ಲಾಠಿಯನ್ನು ನೆಲಕ್ಕೆ 
ಎಸೆದು ತಲೆ ಬಗ್ಗಿಸಿದನು. ಟರಾರನಿಗೆ ಇದನ್ನು ನೋಡಿ ಸಂತೋಷ 
ವಾಯಿತು. ಉಪಾಧ್ಯಾಯನನ್ನು ಕರೆದು “ ಆತನಿಗೆ ಬುದ್ಧಿ ಹೇಳಿ. 
ಅನನಿಗೆ ಕೆಡಕು ಮಾಡುವುದಕ್ಕೆ ಫನಗ್ನ ಮನಸ್ಸಿಲ್ಲ. ಅವನು ನನಗೆ 
ಮಾಡಿದ ಉಪಕಾರವನ್ನು ಮರೆತಿಲ್ಲ.” ಎಂದನು. 

ಉಪಾಧ್ಯಾಯ ಇದನ್ನು ನಮಗೆ ಹೇಳಿದ್ದಲ್ಲದೆ ಹತ್ತಿರವೇ ಇದ್ದ 
ಆವತಿಗೆ ಮಾತ್ರ ಕೇಳುವಂತೆ ಅವಳಿಗೂ ಏನೋ ಒಂದು ಮಾತು 
ಹೇಳಿದನು. ಟರಾರ ಮುಂದೆ ಬಂದು ಆವತಿಯ ಕೈಹಿಡಿದು ಕರೆದು 
ಕೊಂಡು ಹೋದನು. ಉಪಾಧ್ಯಾಯನೊಡನೆ ನಾವು ಮೂವರೂ 
ಹಡಗಿಗೆ ಹಿಂತಿರುಗಿದೆವು. 


“೧೦೪ ಹವಳದೆ ದ್ವೀಪ 


೧೫ 


ಕಿರಾತರ ಸೆರೆಯಲ್ಲಿ 


ಹಡಗಿಗೆ ಬಂದಮೇಲೆ ಜಾಕಿ ತನ್ನ ಕೊಠಡಿಗೆ ಹೋಗಿ ಖಿನ್ನ 
ನಾಗಿ ಹಾಸಿಗೆಯ ಮೇಲೆ ಬಿದ್ದುಕೊಂಡನು. ಆದರೆ ಉಪಾಧ್ಯಾಯ 
'ಅವನ ಹತ್ತಿರದಲ್ಲೇ ಕುಳಿತು ಸಮಾಧಾನಮಾಡಿ ಧೈರ್ಯ ಹೇಳಿದನು. 

“ ಸುಮ್ಮನೆ ಕೋಪಗೊಂಡರೆ ನಮ್ಮ ಕೆಲಸ ಸಾಗುವುದಿಲ್ಲ, ಜಾಕಿ, 
ನಾನು ಹೇಳಿದಂತೆ ಕೇಳುವುದಾದರೆ. . . . ? 

“ ಏನು, ನೀವು ಹೇಳುವುದು? ? 

“ ಆವತಿಯನ್ನು ಉಳಿಸುವುದಕ್ಕೆ ಒಂದು ದಾರಿಯೇನೋ 
ಹೊಳೆದಿದೆ. ಅದರಲ್ಲಿ ಅಪಾಯವಿದೆ. ಆದರೆ ನೀವೇನೂ ಅಂಜುಕುಳಿಗ 
ಳಲ್ಲವಲ್ಲ! ಇಲ್ಲಿಗೆ ಐವತ್ತು ಮೈಲಿ ದೂರದಲ್ಲಿ ಒಂದು ದ್ವೀಪನಿದೆ. 
ಅಲ್ಲಿಯ ಕಿರಾತರೆಲ್ಲ ಒಳ್ಳೆಯ ಸ್ವಭಾವದವರು. ಅವರ ನಾಯಕನೇ 
ನಮ್ಮ ಆವತಿಯ ಪ್ರೇಮಿ. ಅಲ್ಲಿಗೆ ತಲಸಿಸಿಬಿಟ್ಟರೆ ಮುಂದೆ ಅವಳಿ 
ಗೇನೂ ತೊಂದರೆಯಿಲ್ಲ. ಈಗ ನನ್ನ ಉಪಾಯ ಹೇಳುತ್ತೇನೆ. ನೀವು 
ಹಡಗನ್ನು ಬಿಟ್ಟು ಬಿಡುವುದಕ್ಕೆ ಒಪ್ಪುತ್ತೀರೋ? ನಿಮಗೆ ಬಹಳ 
ನಷ್ಟವೇನೋ ಆಗುತ್ತೆ. ಆದರೆ. ...? 

“ ಉಪಾಧ್ಯಾಯರೆ, ಒಂದು ಕೆಲಸಕ್ಕೆ ಕೈಹಾಕಿದಮೇಲೆ ಕಷ್ಟ 
ನಷ್ಟಗಳಿಗೆ ಸಿದ್ಧರಾಗಿರಬೇಕು. ಆ ಬಡ ಹುಡುಗಿಯ ಪ್ರಾಣ ಉಳಿಯು 
ಭುದಾದರೆ ನಾನು ಹಡಗಿನ ನಷ್ಟವನ್ನು ಲೆಕ್ಕಿಸುವುದಿಲ್ಲ.” 

ಸರಿ ಹಾಗಾದರೆ. ಆವತಿಗೋಸ್ಕರ ನೀವು ಹಡಗನ್ನು ಕಳೆದು 
ಕೊಳ್ಳು ಶ್ರೀರೆಂದು ಈ ಕಿರಾತರು ಕನಸಿನಲ್ಲಿಯೂ ಎಣಿಸುವುದಿಲ್ಲ. ಅದು 
ಇರುವವರೆಗೂ ನೀವೂ ಇದ್ದೀರೆಂದೇ ನಂಬುತ್ತಾರೆ. ನಾನು ನಿಮ 
ಗೋಸ್ಕರ ಒಂದು ತೋಡು ದೋಣಿಯನ್ನು ಸಿದ್ಧಮಾಡುತ್ತೇನೆ. ಅದ 
ಕಲ್ಲಿ ಆವತಿಯನ್ನು ಕರೆದುಕೊಂಡು ಹೊರಟುಹೋಗಿ. ಕಿರಾತರ ಕಣ್ಣಿಗೆ 
ಕಾಣುವಂತೆ ಹಡಗು ಇಲ್ಲೇ ಇರಲಿ.” 

“ ಆದರೆ ಅಆವತಿಯನ್ನು ಕರೆತರುವುದು ಹೇಗೆ? ಅವಳು ಸೆಕಿ 


ಕಿರಾತರ ಸೆರೆಯಲ್ಲಿ ೧೮೯ 


ಮನೆಯಲ್ಲಿದ್ದಾಳಲ್ಲ! ” 

4 ಅದಕ್ಕೆ ನಾನು ಏರ್ಪಾಡು ಮಾಡುತ್ತೇನೆ. ಅಲ್ಲಿಂದ ತಪ್ಪಿಸಿ 
ಕೊಂಡು ನಾನು ಗೊತ್ತುಮಾಡುವ ಸ್ಥಳಕ್ಕೆ ಬರುತ್ತಾಳೆ. ಕಿರಾತರು 
ಅವಳನ್ನು ಅಷ್ಟೇನೂ ಜಾಗರೂಕತೆಯಿಂದ ನೋಡಿಕೊಳ್ಳು ತ್ರಿಲ್ಲ. 
ದ್ವೀಪದಿಂದ ತಪ್ಪಿಸಿಕೊಂಡು ಹೋಗುವುದು ಅಸಾಧ್ಯವೆಂದು ಅವರ 
ನಂಬಿಕೆ.” 

ರಾತ್ರಿ ಕತ್ತಲಾದ ಮೇಲೆ ನಾವು ಹಡಗನ್ನು ಬಿಟ್ಟು ದಡಕ್ಕೆ 
ಬಂದೆವು. ಹಳ್ಳಿಯ ಹೆತ್ತಿರ ಹೋಗದೆ ಸುತ್ತುದಾರಿಯಲ್ಲಿ ನಡೆದು, 
ಮೊದಲೇ ಗೊತ್ತುಮಾಡಿದ್ದ ಸ್ಥಳಕ್ಕೆ ಉಪಾಧ್ಯಾಯ ನಮ್ಮನ್ನು ಕರೆದು. 
ಕೊಂಡುಹೋದನು. ಐದು ನಿಮಿಷ ಕಾಯುವುದರೊಳಗೆ ಬೇರೊಂದು 
ದಾರಿಯಿಂದ ಆವತಿಯೂ ಬಂದಳು. 

ಆವತಿ ಬಂದಳೋ? ಉಪಾಧ್ಯಾಯರೇ, ನಮ್ಮ ಉದ್ದೇಶ 
ವನ್ನು ಆಕೆಗೆ ತಿಳಿಸಿ” ಎಂದು ಜಾಕಿ ಕೇಳಿದನು 

“ನನಗೆ ಸ್ವಲ್ಪ ಇಂಗ್ಲೀಷು ಬರುತ್ತೆ. "ಎಂದಳು ಆವತಿ, ಮೆಲ್ಲನೆ. 

ಜಾಕಿಗೆ pt ರ್ಯವಾಯಿತು. “ ನಿಜವೇ? ನಮ್ಮ ದ್ವೀಪಕ್ಕೆ 
ಬಂದಿದ್ದಾಗ ಮೋಟು ಹಾಗೆ ಕೂತಿದ್ದೆ! ? 

೪ 'ಅಲ್ಲಿಂದ ಬಂದಮೇಲೆ ನಾನು ಸ್ವಲ್ಪ ಹೇಳಿಕೊಟ್ಟಿ.” ಎಂದ, 
ಉಪಾಧ್ಯಾಯ. 

ನಾವು ಮಾಡಿದ್ದ ಉಪಾಯವನ್ನು ಆವತಿಗೆ ವಿವರವಾಗಿ 
ಹೇಳಿದೆವು. ಟಿರಾರನ ಕೈಯಿಂದ ತನ್ಸಿಸಿಕೊಳ್ಳುವುದಕ್ಕೆ ಅವಳು 
ಯಾವ ಅಪಾಯವನ್ನಾದರೂ ಎದುರಿಸಲು ಸಿದ ಸ್ಗಳಾಗಿದ್ದಳು. ಇದು 
ನಿಶ್ಚಯವಾದ ಮೇಲೆ, ಮಾರನೆಯ ದಿನ ರಾತ್ರಿ ಅಡೇ ಸ ಸ್ಥಳದಲ್ಲಿ ಸೇರು 
ವುಜಿಂದು ಗೊತ್ತುಮಾಡಿಕೊಂಡು ನಾವು ಹಡಗಿಗೆ ವಾಪಸು ಬಂದೆವು, 
ಆಪತಿ ತನ್ನ ಸೆರೆಮನೆಗೆ ಹೋದಳು. 

ನಾವು ಹೊರಡುವ ಕಾಲ ಹತ್ತಿರ ಬಂದ ಹಾಗೆಲ್ಲಾ ನಮ್ಮ 
ಉದ್ದೇಶ ಕಿರಾತರಿಗೆ ಎಲ್ಲಿ ಗೊತ್ತಾದೀತೋ ಎಂದು ನಮ್ಮ, ಕಳವಳ 
ಹೆಚ್ಚಿತು. ಆ ದಿನ ಯಾವ ತೊಂದರೆಯೂ ಇಲ್ಲದೆ ಹಗಲು ಕಳೆಯಿತು. 


೧೧೦ ಹನಳದ ದ್ವೀಪ 


ನಡುರಾತ್ರಿಯ ಹೊತ್ತಿಗೆ ನಾವು ಸ್ವಲ್ಪ ಆಹಾರ ಪದಾರ್ಥಗಳನ್ನು 
ತೆಗೆದುಕೊಂಡು ಹಡಗಿನಿಂದಿಳಿದೆವು. ಸ್ವಲ್ಪವೂ ಸದ್ದಾಗದಂತೆ ದೋಣಿ 
ಯನ್ನು ನಡೆಸಿ ಹಿಂದಿನ ದಿನ ಆವತಿಯನ್ನು ಕಂಡ ಸ್ಥಳಕ್ಕೆ ಹೋದೆವು. 
ಅಲ್ಲಿ ಯಾರೋ ಬಂದು ನಿಂತಿದ್ದರು. 

“ ಯಾರು, ಆವತಿಯೆ?” 

“ ಹೌದ್ಕು ನಾನೇ.” 

“ ಸರಿ. ದೋಣಿಯನ್ನು ಹೆತ್ತು.” ಎಂದು ಜಾಕಿ ಮೆತ್ತನೆಯ 
ದನಿಯಲ್ಲಿ ಹೇಳಿದನು. 

ನಮಗೆ ಅಷ್ಟೊಂದು ಸಹಾಯಮಾಡಿದ ಉಪಾಧ್ಯಾಯನನ್ನು 
ಕೈಕುಲುಕಿ ಬೀಳ್ಕೊಂಡು ಜೋಣಿಯಲ್ಲು ಕುಳಿತು ಹೊರಟಿವು. ದೋಣಿ 
ಅಂಬಿನ ವೇಗದಿಂದ ಸಾಗಿತು. 

ರಾತ್ರಿಯೂ ಮಾರನೆಯ ದಿನವೂ ನುವು ಒಂದೇ ಸಮ ಹುಟ್ಟು 
ಹಾಕುತ್ತಾ ಪ್ರಯಾಣ ಮಾಡಿದೆವು. ತಿಂಡಿ ತಿನ್ನುವುದಕ್ಕಾಗಿ 
ಒಂದೆರಡು ಸಲ ಮಾತ್ರ ಕೆಲವು ನಿಮಿಷ ವಿಶ್ರಾಂತಿ. ನಾವು ತಲಪ 
ಬೇಕಾದ ದ್ವೀಪ ಎಲ್ಲಿದೆಯೆಂಬುದನ್ನು ಜಾಕಿ ಚೆನ್ನಾಗಿ ತಿಳಿದುಕೊಂಡು 
ಬಂದಿದ್ದನು. ನಮ್ಮ ಹತ್ತಿರ ಉತ್ತರಮುಖಿಯಿದ್ದುದರಿಂದ ದೋಣಿ 
ಯನ್ನು ಆ ಕಡೆಗೇ ನಡೆಸುವುದು ಕಷ್ಟಮಗಲಿಲ್ಲ. 

ಸಂಜೆಯ ಹೊತ್ತಿಗೆ ಜಾಕಿ ತನ್ನ ಹುಟ್ಟನ್ನು ಕೆಳಗೆ ಹಾಕಿದ. 

“ ನಾವು ಟಿಉಲನ ದ್ವೀಪದಿಂದ ಬಹಳ ದೂರ ಬಂದಿದ್ದೇವೆ. 
ಇನ್ನೇನೂ ಭಯವಿಲ್ಲ. ಹೊಟ್ಟಿಗೆ ಏನಾದರೂ ಆಧಾರ ಮಾಡಿಕೊಂಡು 
ಸುಖವಾಗಿ ನಿದ್ದೆ ಮಾಡೋಣ.” 

ನಮಗೆಲ್ಲರಿಗೂ ಆಯಾಸವಾಗಿದ್ದುದರಿಂದ ಬೇಗ ನಿದ್ದೆ ಬಂತು. 

ಬೆಳಕು ಹರಿಯುವ ಹೊತ್ತಿಗೆ ಪೀಟಿರ್‌ ಭಯದಿಂದ ಕೂಗಿ 
ಕೊಂಡು ದಿಗಂತದ ಕಡೆ ಕೈತೋರಿಸಿದ. ದೊಡ್ಡದೊಂದು ಯುನ್ಸದ 
ದೋಣಿ ನಮ್ಮನ್ನು ಅಟ್ಟಿಸಿಕೊಂಡು ಬರುತ್ತಿತ್ತು. ಒಡನೆಯೇ 
ನಾವೆಲ್ಲರೂ ಹುಟ್ಟು ತೆಗೆದುಕೊಂಡು ಕೆಲಸಕ್ಕೆ ತೊಡಗಿದೆವು. ಆದರೆ 
ತನ್ಸಿಸಿಕೊಳ್ಳುವುದು ಸಾಧ್ಯವಾಗಿರಲಿಲ್ಲ. ಕಿರಾತರ ದೋಣಿ ನಮ್ಮ 


ಕಿರಾತನ ಕ ೈತಜ್ಞ ತೆ ೧೧೧ 


ದಕ್ಕಿಂತ ಜಾಗ್ರತೆಯಾಗಿ ಸಾಗಿಬರುತ್ತಿತ್ತು. ಎರಡು ಮೂರು 
ಘೆಂಟಿಯ ಕಾಲದ ಮೇಲೆ ಅದು ಹತ್ತಿರ ಬಂದು ನಮ್ಮ ದೋಣಿಗೆ 
ಬಡಿಯಿತು, ಕೂಡಲೆ ೫ ನೀರಿಗೆ ಬಿದ್ದೆವು. 

ಅದಾದ ಮೇಲೆ ಸ್ವ ಬೃ ಹೊತ್ತು ನನಗೆ ಜಾ 
ಎಚ್ಚರವಾದಾಗ | ಜಃ ಶಟ್ಟಿ ಕಿರಾತರ ದೋಣಿಯಲ್ಲಿ 
ಬಿದ್ದಿದ್ದೆ. ಮಗ್ಗುಲಲ್ಲೇ ಜಾಕಿ ನೀಟಿರ್‌ ಇಬ್ಬರೂ ನನ್ನ ಹಾಗೆಯೇ 
ಬಿದ್ದಿದ್ದರು. 

ಆ ದಿನವೆಲ್ಲಾ ಹಾಗೆಯೇ ಪ್ರಯಾಣ ನಡೆಯಿತು. ಕಿರಾತರು 
ರಾತ್ರಿ ಒಂದು ಘಂಟೆಯ ಕಾಲ ಮಾತ್ರ ಕುಳಿತು ಹಾಗೆಯೇ ನಿದ್ದೆ 
ಮಾದಿ ಮುತ್ತೆ ಮುಂದೆ ಸಾಗಿದರು. ಮಂಗೋ ದ್ವೀಪಕ್ಕೆ ಬರುವ 
ಹೊತ್ತಿಗೆ ಬೆಳಕು ಹರಿದಿತ್ತು. ನೆಲದಮೇಲೆ ಕಾಲಿಟ್ಟ ಕೂಡಲೆ 
ನಮ್ಮನ್ನು ಟರಾರನ ಬಳಿಗೆ ಎಳೆದುಕೊಂಡು ಹೋದರು. ಓರಾರ ಬುತಿ 
ಮೀರಿದ ಕೋಪದಿಂದ ಕಣ್ಣು ಕೆಂಪಗೆ ಮಾಡಿಕೊಂಡು ಕೂತಿದ್ದನು, 
ನಮ್ಮನ್ನು ಕಂಡೊಡನೆ “ ನಮ್ಮ ಅಸರಂಧಕ್ಕೆ ಕ್ಷ ಕ್ಸವೆ.ಯಿಲ್ಲ, ನಿಮ್ಮನ್ನು 
ಕೊಲ್ಲಬೇಕೆಂದು ತೀರ್ಮಾನ ಮಾಡಿದ್ದೇನೆ” ಎಂದು ಹೇಳಿ ತನ್ನ 
ಸೇವಕರ ಕಡೆ ನೋಡಿ ಏನೋ ಸನ್ನೆ ಮಾಡಿದನು. ಅವರು ನಮ್ಮನ್ನು 
ಮರದ ಬಳಿ ಇದ್ದ ಗುಹೆಯೊಂದರಲ್ಲಿ ಬಂಧಿಸಿ ಬಾಗಿಲು ಹಾಕಿಕೊಂಡು 
ಹೋದರು. 


೧೮ 


ಕಿರಾತನ ಕೃತಜ್ಞತೆ 

ಒಂದುವಾರ ಹಾಗೆಯೇ ಸೆರೆಯಲ್ಲಿ ಬಿದ್ದಿದ್ದವು. ಆ ಕಾಲದಲ್ಲಿ 
ನಮಗೆ ನಿತ್ಯ ಆಹಾರ ತರುತ್ತಿದ್ದ ಕಿರಾತನ ಜೂರತು ಮತ್ತೊಬ್ಬರ 
ಮುಖದರ್ಶನವಿಲ್ಲ. ನಟಿಯ ದಿನ ಬೆಳೆಗ್ಗೆ ಆ ಕಿರಾತ ಆಹಾರ 
ತರುವ ಬದಲು ಕೈಯಲ್ಲಿ ಚೂರಿಯನ್ನು ಹಿಡಿದು ಒಳಗೆ ಬಂದು 
ನಮ್ಮೆಲ್ಲರನ್ನೂ ಕಟ್ಟಿದ್ದ ಹಗ್ಗಗಳನ್ನು ಕತ್ತರಿಸಿ ಹಾಕಿದ. ನಾವು 
ಆಶ್ಚರ್ಯದಿಂದ ಬೆಪ್ಪರಂತೆ ಅನನ ಮುಖ ನೋಡುತ್ತ ನಿಂತೆವು. 


೧೧೨ ಹವಳದ ದ್ವೀಪ 


“ ಬಹುಶಃ ನಮ್ಮನ್ನು ಕೊಲ್ಲುವುದಕ್ಕೆ ಕರೆದುಕೊಂಡು ಹೋಗುತ್ತಾನೆ” 
ಎಂದು ನಾನು ಭಯಗೊಂಡೆ. ಕಿರಾತನು ತನ್ನ ಹಿಂದೆ ಬರಬೇಕೆಂದು. 
ಸನ್ನೆಮಾಡಿ ಗುಹೆಯ ಬಾಗಿಲು ತೆಗೆದ, ಹೊರಗೆ ಒಂದು ಮರದ ಕೆಳಗೆ 
ನಮ್ಮ ಸ್ನೇಹಿತನಾದ ಉಪಾಧ್ಯಾಯ ನಿಂತಿದ್ದ. ಅವನ ಕಣ್ಣು ಕಂಬಸಿ 
ಯಿಂದ ಮಂಜಾಗಿತ್ತು. ನಮ್ಮನ್ನು ಕಂಡೊಡನೆ ಹಾರಿಬಂದು ಜಾಕಿ 
ಯನ್ನು ಅಪ್ಪಿಕೊಂಡು “ಜಾಕಿ, ದೇವರು ದೊಡ್ಡವನು. ಅವನ ದಯ 
ದಿಂದ ನೀವು ಬದುಕಿದಿರಿ.'' ಎಂದನು. 

“ ಹಾಗೆಂದರೆ? ಟರಾರ ನಮ್ಮನ್ನು ಸೆರೆಯಿಂದ ಬಿಟ್ಟು ಬಿಡುತ್ತಾ 
ನೇನು?” 

“ಸೆರೆಯಿಂದ ಬಿಡುವುದು ಮಾತ್ರವಲ್ಲ, ನಿಮಗೆ ಉಸಚಾರಮಾಡಿ 
ನಿಮ್ಮ ಕ್ಷಮೆ ಬೇಡಬೇಕೆಂದಿದ್ದಾನೆ. ಬಸ್ಸಿ, ಅವನ ಮನೆಗೆ ಹೋಗೋಣ. 
ಉಳಿದ ವಿಷಯವನ್ನೆಲ್ಲಾ ಆಮೇಲೆ ಹೇಳುತ್ತೇನೆ.” 

ನಮ್ಮ ಸಂತೋಷ ಹೇಳಿತೀರದು. ಕೂಡಲೇ ಹೊರಟು ಟರಾರನ 
ಮನೆಯನ್ನು ಸೇರಿದೆವು. ಟರಾರ ಚಾಪೆಯಮೇಲೆ ಕೂತಿದ್ದವನು 
ಎದ್ದುಬಂದು ನಮ್ಮ ಕೈಕುಲುಕಿ ಕುಳಿತುಕೊಳ್ಳ ಹೇಳಿ, “ಉಪಾ 
ಧ್ಯಾಯಕ್ಕೆ ಜಾಕಿಗೆ ನಡೆದ ವಿಷಯವನ್ನೆಲ್ಲಾ ತಿಳಿಸಿದಿರಾ?” ಎಂದೆ. 
ಆಗ ಉಪಾಧ್ಯಾಯ ಎಲ್ಲವನ್ನೂ ತಿಳಿಸಿದ. 

ನಾವು ಮಂಗೋ ದ್ವೀಪಕ್ಕೆ ಬಂದ ದಿನದಿಂದ ಟರಾರನ' 
ಮನಸ್ಸಿನಲ್ಲಿ ದೊಡ್ಡ ಗೊಂದಲವೆದ್ದಿತು. ನಾವು ಅವನನ್ನೂ ಅವನ 
ಕಡೆಯವರನ್ನೂ ಸಾವಿನಿಂದ ಕಾಪಾಡಿದ್ದನ್ನು ಕ್ಷಣಕಾಲವೂ ಅನನು 
ಮರೆತಿರಲಿಲ್ಲ. ಆದರೂ ನಮ್ಮಲ್ಲಿ ಅಸಮಾಧಾನದಿಂದಲೇ ನಡೆದು 
ಕೊಂಡನು. ಅದಕ್ಕೆ ಕಾರಣ ಬೇರೆ ಇತ್ತು. ರೋಮಟನ ದ್ವೀಪದಲ್ಲಿ 
ನನ್ನನ್ನು ನೋಡಿದಾಗ ಟರಾರ ಬಹಳ ಸಂತೋಷವನ್ನು ತೋರಿಸಿ 
ದ್ವಲ್ಲದೆ ತನ್ನ ಕೃತಜ್ಞತೆಯನ್ನು ರೋಮಟನೊಡನೆಯೂ ಹೇಳಿಕೊಂಡಿ 
ದ್ದನು. ಕೋಮಟ “ಈ ಜನರನ್ನು ನಂಬಬೇಡ. ಅವರೆಲ್ಲರೂ 
ಮೋಸಗಾರರು.” ಎಂದು ನಮ್ಮ ಜನಾಂಗವನ್ನೇ ದೂಷಣೆ ಮಾಡಿದ್ದರೂ 
ಟರಾರನಿಗೆ ನಮ್ಮ ಮೇಲಿನ ಪ್ರೀತಿಯೂ ಕೃತಜ್ಞತೆಯೂ ಕಡಮೆ 


ಕಿರಾತನ ಕೃತಜ್ಞತೆ ೧೧೩ 


ಯಾಗಲಿಲ್ಲ “ನನಗೆ ಜೀವದಾನ ಮಾಡಿದವರನ್ನು ನನ್ನೆದುರಿಗೆ 
ಬಯ್ಯಬೇಡ” ಎಂದು ರೋಮಟನಿಗೆ ಕಠಿನವಾಗಿ ಉತ್ತರಕೊಟದ್ದನಂತೆ. 
ಆದರೆ ಕ್ಯಾಸ್ಟನ್ನನು ಮೋಸದಿಂದ ಕಿರಾತರನ್ನು ಕೊಂದು ಗಂಧೆದೆ 
ಮರವನ್ನು ಕದ್ದುಕೊಂಡು ಹೋಗಬೇಕೆಂದು ತಂತ್ರ ಹೂಡಿದ್ದು 
ಟರಾರನ ಮನಸ್ಸನ್ನು ಬದಲಾಯಿಸಿತು. ರೋಮಟ ಹೇಳಿದ್ದು ನಿಜ 
ವೆಂದೂ ನಮ್ಮ ಜನರನ್ನು ನೆಚ್ಚಬಾರದೆಂದೂ ಅವನಿಗೂ ತೋರಿತು. 
ಕ್ಯಾಸ್ಟನ್ನನ ಹಡಗಿನಲ್ಲಿ ನಾನೂ ಇದ್ದುದರಿಂದ ಅವನಿಗೆ ನನ್ನಲ್ಲಿಯೂ 
ಮರ್ಯಾದೆ ಉಳಿಯಲಿಲ್ಲ. ಹಡಗಿನವರೆಲ್ಲರಂತೆ ನಾನೂ ಕಡಲುಗಳ್ಳ 
ನೆಂದೇ ಭಾವಿಸಿದ. ನಾವು ಮೂವರೂ ಕಳ್ಳರ ಹಡಗಿನಲ್ಲೇ ಮಂಗೋ 
ದ್ವೀಪಕ್ಕೆ ಬಂದದ್ದು ನೋಡಿ ನಮ್ಮ ವಿಷಯದಲ್ಲಿ ದುರಭಿಪ್ರಾಯ 
ಮತ್ತೂ ಹೆಚ್ಚಾಯಿತು. ತನಗೆ ನಮ್ಮಿಂದ ಉಪಕಾರವಾಗಿದ್ದುಜೇನೋ 
ನಿಜ. ಆದರೆ ನಾವು ಕಿರಾತ ಜನಾಂಗಕ್ಕೇ ಶತ್ರುಗಳು, ನಮ್ಮಲ್ಲಿ ಸ್ನೇಹ 
ದಿಂದಿರುವುದು ತಪ್ಪು--ಎಂದು ಅವನ ತರ್ಕ, ಆದ್ದರಿಂದಲೇ ನಾವು 
ಅವನನ್ನು ಕೋಡಬೇಕೆಂದು ಇಷ್ಟ ಸಟ್ಟಾಗ ಅನನು ದೂರವಾಗಿಯೇ 
ಇದ್ದದ್ದು, ಇಷ್ಟಾದರೂ ನಮ್ಮ ವಿಷಯದಲ್ಲಿ ಅವನಿಗೆ ಕೃತಜ್ಞತೆ 
ಹೋಗಿರಲಿಲ್ಲ. ಆದ್ದರಿಂದಲೇ ಅವನು ಜಾಕೆಯನ್ನು ಕೊಲ್ಲದೆ 
ಉಳಿಸಿದ. ನಾವು ಆವತಿಯೊಡನೆ ತಪ್ಪಿಸಿಕೊಂಡು ಹೋದಮೇಲೆ 
ಅವನ ಕೋಪ ಮಿತಿಮಾರಿತು. ಆದರೆ ನಾವು ಸೆರೆಸಿಕ್ಸಿದಮೇಲೂ 
ನಮ್ಮನ್ನು ಕೊಲ್ಲಲು ಮನಸ್ಸುಬಾರದೆ ಕಾಲ ತಳ್ಳು ತ್ತಿದ್ದನು. ಹಿಂದಿನ 
ದಿನ ಉಪಾಧ್ಯಾಯ ಅವನ ಬಳಿಗೆ ಹೋಗಿ ನಮ್ಮನ್ನು ಬಿಟ್ಟುಬಿಡ 
ಬೇಕೆಂದು ಬಹಳ ಬೇಡಿಕೊಂಡನಂತೆ. ಆಗ ಟರಾರ ಇದೆಲ್ಲವನ್ನೂ 
ತಿಳಿಸಿ, “ ಇಂಥ ಜನರನ್ನು ಸುಮ್ಮನೆ ಬಿಡುವುದು ನ್ಯಾಯವಲ್ಲ, ಅವರಿಗೆ 
ಶಿಕ್ಷೆಯಾಗಲೇಬೇಕು ” ಎಂದನು. 

ಉಪಾಧ್ಯಾಯನ್ಸಿಗೆ ನಮ್ಮ ಮತ್ತು ಕಡಲುಗಳ್ಳರ ಕಥೆಯನ್ನೆಲ್ಲಾ 
ಜಾಕಿ ಹೇಳಿದ್ದ. ಅವನು ಟರಾರನಿಗೆ ಉತ್ತರವಾಗಿ “ ನೀನು ತಪ್ಪು 
ತಿಳಿದಿದ್ದೀಯೆ, ಅವರು ಕಡಲುಗಳ್ಳರಲ್ಲ; ನಿಮ್ಮ ಜನಾಂಗಕ್ಕೆ ಶತ್ರು 
ಗಳೂ ಅಲ್ಲ. ಹಾಗಿದ್ದರೆ ಅವರು ತಮ್ಮ ಪ್ರಾಣಹೋದರೂ ಹೋಗಲೆಂದು 


೧೧೪ ಹನಳದೆ ದ್ವೀಪ 


ನಿಮ್ಮ ಸಹಾಯಕ್ಕೇಕೆ ಬರಬೇಕಾಗಿತ್ತು? ರೋವರ್‌ ಕಳ್ಳರ ಜೊತೆ 
ಯಲ್ಲಿದ್ದುದಕ್ಕೆ ಕಾರಣ ಬೇರೆ. ” ಎಂದು ನಾನು ಕಳ್ಳ ರಿಗೆ ಸಿಕೆ ಸಿಕ್ಕಿದ 
ವಿಷಯವನ್ನೆಲ್ಲಾ ಹೇಳಿದ. ಆಮೇಲೆ ಟಿರಾರನಿಗೆ ತಾನುಮಾಡಿದ್ದು 
ಅನ್ಯಾಯನೆಂದು ಮನವರಿಕೆಯಾಯಿತು. ಕೂಡಲೇ ನಮ್ಮನ್ನು 
ಬಿಡುಗಡೆಮಾಡಿ ಮರ್ಯಾದೆಯಿಂದ ಕರೆತರುವಂತೆ ಆಜೆ ಮಾಡಿದನು. 

ಉಪಾಧ್ಯಾಯ ಇದಿಷ್ಟು ಕಥೆಯನ್ನೂ ನಮಗೆ ಹೇಳಿದಮೇಲೆ 
ಟಿರಾರ ನಗುಮುಖವಾಗಿ ಎದ್ದು ಬಂದು ನಮ್ಮ ಕೈಕುಲುಕಿದ. ನಾವು 
ಕಿರಾತರ ಪದ್ಧತಿಗೆ ಮನ್ನಣೆಕೊಡಬೇಕೆಂದು ಅವನೊಡನೆ ಮೂಗು 
ಉಜ್ಜಿದೆವು! ಅಸಮಾಧಾನವೂ ದ್ರೇಷವೂ ಮಾಯವಾಗಿ ನಮಗೂ 
ಕಿರಾತರಿಗೂ ಮೊದಲಿಗಿಂತ ಗಾಢವಾದ ಸ್ನೇಹೆ ಏರ್ಪಟ್ಟಿತು. 

ಟರಾರನಿಗೆ ನಮ್ಮಮೇಲಿನ ಅಭಿಮಾನವನ್ನು ಇನ್ನೂ ಸ್ಪಷ್ಟವಾಗಿ 
ತೋರಿಸಬೇಕೆಂಬ ಆಸೆ ಹುಟ್ಟಿತ್ತು. ಆದ್ದರಿಂದ ಆವತಿಯನ್ನು ಅವಳಿಗೆ 
ಇಷ್ಟನಾದ ವರನಿಗೇ ಕೊಟ್ಟು ಮದುನೆ ಮಾಡಬೇಕೆಂದು ನಿಶ್ಚಯಿಸಿ 
ಆ ನಾಯಕನಿಗೆ ಆಗಲೇ ವರ್ತಮಾನ ಕಳಿಸಿದ್ದನು. 

ಮಾರನೆಯ ದಿನ ಆವತಿಯ ಪ್ರೇಮಿ ತನ್ನ ದೋಣಿಯಲ್ಲಿ 
ಬಂದಿಳಿದನು. ಟಿರಾರ ಅವನನ್ನೂ ಆವತಿಯನ್ನೂ ಒಟ್ಟಿಗೆ ಕರೆತಂದು 
ನಮಗೆ ಪರಿಚಯಮಾಡಿಸಿದ. ಆತನ ಕೃತಜ್ಞತೆಗಂತೂ ಮೇರೆಯೇ 
ಇರಲಿಲ್ಲ. ಜಾಕಿ ಅವನ ಕೈಕುಲುಕಿ ಗಂಡಹೆಂಡಿರು ಸುಖವಾಗಿ ಬಾಳ 
ಲೆಂದು ಹಾರೈಸಿದ. ; 

ನಾವು ಬಂದ ಕೆಲಸವಾಯಿತು. ದಕ್ಷಿಣಸಾಗರಕ್ಕೆ ಪ್ರಯಾಣ 
ಮಾಡಿ ಅಲ್ಲಿ ಕೆಲವು ಕಾಲ ತಿರುಗಿದ್ದರಿಂಧ ನಮ್ಮ ಅನುಭವ ಎಷ್ಟೋ 
ವಿಶಾಲವಾಯಿತು. ಮನುಷ್ಯರ ಸ್ವಭಾವದ ವಿಷಯದಲ್ಲಿ ನಾವು ಬಹಳ 
ತಿಳಿವಳಿಕೆ ಸಂಪಾದನೆ ಮಾಡಿದೆವು. ನಮ್ಮ ಜನರಲ್ಲಿ ಕ್ಯಾಪ್ಟನ್ನರಂಥ 
ಮೋಸಗಾರರನ್ನೂ ಕ್ರೂರಿಗಳನ್ನೂ ಕಂಡು ನಾವು ಇವರಿಗಿಂತ 
ಕೀಳು ಅವರಿಗಿಂತ ಮೇಲು.ಎಂಬ ದುರಭಿಮಾನ ಕಳೆದುಹೋಯಿತು, 
ಕೀಳು ಜನರೆಂದು ಭಾವಿಸಿದ್ದ ಕಿರಾತರಲ್ಲಿ ಎಷ್ಟು ಸದ್ಗುಣಗಳೂ 
ಕೃತಜ್ನತೆಯೂ ಇವೆಯೆಂದು ತಿಳಿದುಕೊಂಡಹಾಗಾಯಿತು. 


ಕಿರಾತನ ಕೃತಜ್ಞತೆ ೧೧೫ 


ಟರಾರನ ಇಷ್ಟದಂತೆ ಅವನೊಡನೆ ಎರಡುಮೂರು ದಿನ ನಿಂತು 
ಅನಂತರ ಹೊರಡಲು ಅವನ ಅಪ್ಪಣೆಯನ್ನು ಬೇಡಿದೆವು ಅವನಿಗೆ 
ನಮ್ಮನ್ನು ಕಳುಹಿಸುವುದು ಇಷ್ಟವಿಲ್ಲದಿದ್ದರೂ ನಮಗೆ ಅನನುಕೂಲ 
ಪಡಿಸಬಾರದೆಂದು ಕಳಿಸಲೊಪ್ಪಿದನು. ಆ ದಿನ ನಮಗೆ ಭಾರಿ ಔತಣ. 
ಊಟವಾದಮೇಲೆ ವಿಶ್ರಾಂತಿ ತೆಗೆದುಕೊಂಡು ಮಧ್ಯಾಹ್ನ ಮೂರು 
ಘೆಂಟಿಯ ಹೊತ್ತಿಗೆ ಕಿರಾತರೆಲ್ಲರನ್ನೂ ಬೀಳ್ಕೊಂಡು ಹಡಗಿಗೆ ಹೊರ 
ಟಿವು, ನಮಗೆ ಸಹಾಯಮಾಡಿ ನಮ್ಮನ್ನು ಉಳಿಸುವುದಕ್ಕೆ ಮುಖ್ಯ 
ಕಾರಣನಾದ ಉಪಾಧ್ಯಾಯನೂ, ಟರಾರ, ಆವತಿ, ಅವಳ ಗಂಡ ಮೊದ 
ಲಾದವರೂ ಹಡಗಿನವರೆಗೆ ಬಂದು ನಮಗೆ ಸುಖಸ್ರಯಾಣವನ್ನು 
ಬಯಸಿದರು. ನಮ್ಮ ಹಡಗು ತೀರದಿಂದ ಸ್ವಲ್ಪ ದೂರ ಬಂದಮೇಲೂ 
ಅವರೆಲ್ಲರೂ ದಡದಲ್ಲಿ ನಿಂತು ಕೈ ಬೀಸುತ್ತಿದ್ದರು. 

ಇನ್ನು ಮತ್ತೆ ನಮ್ಮ ದೇಶದ ಕಡೆಗೆ! ಹೊಸ ಸ್ನೇಹಿತರನ್ನು 
ಮರೆಯದೆ ಹಳೆಯ ಬಂಧುಗಳನ್ನೂ ಸ್ನೇಹಿತರನ್ನೂ ಕಾಣುವುದಕ್ಕೆ ! 


ಹೊಸ ಪ್ರಕಟನೆಗಳು 
... ಕಾವ್ಯಾಲಯದ ಪ್ರಕಟನೆ ಎಂದರೆ ಅದೇ ಒಂದು ಬಗೆ. ಸೊಗ 
ಸಾದ ಹಾಲುಕಾಗದದ ಮೇಲೆ ಮುದ್ದಾಗಿ ಮುದ್ರಿತವಾಗಿ, ಅಂದವಾದ 
ರಕ್ಷಾಪತ್ರದೊಡನೆ ಕಣ್ಣಿಗೆ ಆನಂದವನ್ನು ಂಟುಮಾಡುವ ಹಾಗಿರುತ್ತದೆ. 
ಜೊತೆಗೆ ಕನ್ನಡ ನಾಡಿನ ಸಿದ್ಧ ಪ್ರಸಿದ್ಧ ಸಾಜತಿಗಳು ತಮ್ಮ ಅಮೂಲ್ಯ 
ಕೃತಿಗಳಿಂದ ಈ " ಕಾವ್ಯಮಾಲೆ” ಯನ್ನು ಕಟ್ಟುತ್ತಿದ್ದಾರೆ. 





ಕುವೆಂಪು. --ಡೇಶಬಂಧು. 

ಬೆರಳ್‌ ಗೆ ಕೊರಳ್‌ (ನಾಟಕ) ಹೂ (01 

ಸೋಡಶಿ (ಪ್ರೇಮಗೀತೆಗಳು) ಬ ಸ 1 

ಶ್ರೀ ಸ್ವಾತಂತ್ರೊ ಕ್ರೀದಯ ಮಹಾಸ್ರಗಾಥಾ ಆ. ಆಡ 

ನವಿಲು (ಕವನಸಂಗ್ರಹ) ೧ ೪ 0 

ಕಲಾಸುಂದರಿ (ಕವನಸಂಗ್ರಹ) A 124%: 
ರವೀಂದ್ರನಾಥಠಾಕೂರ್‌-ಅನುವಾದ : ಡಾ|| ಎ.ಎನ್‌. ನರಸಿಂಹಯ್ಯ 

ಸಾಹಿತ್ಯ (ಪ್ರಬಂಧಗಳು) ೧ ೮೭ ೦ 
ತೀ. ನಂ. ಶ್ರೀಕಂಠಯ್ಯ 

ಕಾವ್ಯ-ಸಮಾಸ್ಷೆ (ವಿಮರ್ಶ ಲೇಖನಗಳು ಚ ps: 
ಪು. ತಿ. ನರಸಿಂಹಾಚಾರ್‌ 

ಗಣೇಶದರ್ಶನ (ಕವನಸಂಗ್ರಹ) hb ಸ: ಟ್‌ 4 
ಆನಂದ... 

ಪಕ್ಷಿಗಾನ (ವಚನ ಚಿತ್ರಗಳು) ಸ ತ 
ಎ. ಎನ್‌. ಮೂರ್ತಿರಾವ್‌ 

ಹವಳದ ದ್ವೀಪ (ಸಾಹಸ ಕಥೆ- ಅನುವಾದ) ... ೧ ಆ ೦ 
ಗೋಪಾಲಕೃಷ್ಣ ಅಡಿಗ 

ಭಾವತರಂಗ (ಕವನಸಂಗ್ರಹೆ) ಜು ಗ. ೬೪ ಧಿ 
ಎಸ್‌. ವಿ. ಪರಮೇಶ್ವರಭಟ್ಟ- 

ಕನ್ನಡ ಖಯತು ಸಂಹಾರ (ಶೃಂಗಾರ ಗೀತೆ)... ೦ ೧೨ ೦ 
ಹೊಯಿಸಳ 

ಪೋರಿ (ಮೂರು ಕಥೆಗಳು) ಸ ಇರ್ರಿ ಯ ಸಕದ 


ಕಾವ್ಯಾಲಯ * ಪ್ರಕಾಶಕರು * ಮೈಸೂರು 


